WPP - 47 


ಸಿ 


ಕರ್ನಾಟಕ ರಾಜಷತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಏಪ್ರಿಲ್ ೧೯ , ೨೦೧೨ ( ಚೈತ್ರ ೩೦, ಶಕ ವರ್ಷ ೧೯೩೪) | ಸಂಚಿಕೆ ೧೬ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

* ಶಿಕ್ಷಣ ಸಚಿವಾಲಯ 
ಸಂಖ್ಯೆ : ಇಡಿ 176 ಎಲ್‌ಐಬಿ 2011 ಬೆಂಗಳೂರು, ದಿನಾಂಕ:26.03.2012 


ಅಧಿಸೂಚನೆ 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ (18) ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಭದ್ರಾವತಿ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 
ಪ್ರಕರಣ 

ಸದಸ್ಯರು/ ವಿವರ 

ಪದನಾಮ 
17(1) ಮುನಿಸಿಪಲ್ ಕಾರ್ಪೊರೇಷನ್ನಿನ ಮೇಯರ್‌ರವರು ಅಧ್ಯಕ್ಷರು 

ಅಧ್ಯಕ್ಷರು 
( ಎ) ಅಥವಾ ನಗರ ಪಾಲಿಕೆ ಸಭೆಯ ಅಥವಾ ನಗರದ ನಗರಸಭೆ, ಭದ್ರಾವತಿ 

ಬೇರೆ ನಗರ ಪಾಲಿಕೆ ಸಂಸ್ಥೆಯವರು ಪ್ರಾಧಿಕಾರ 
ವರ್ಗದ ಅಧಿಕಾರ ಪ್ರಯುಕ್ತ 
ಸಭಾಪತಿಯಾಗಿರತಕ್ಕುದು ; 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಉಪಾಧ್ಯಕ್ಷರು 
( ಎಕ್ಸ್ - ಅಫಿಷಿಯೋ ) ನೇಮಕ ಮಾಡಲ್ಪಟ್ಟ ನಗರದ | ಕಾಲೇಜು ಹಳೇನಗರ , ಭದ್ರಾವತಿ 
ಮೊದಲ ದರ್ಜೆ ಕಾಲೇಜು ಒಂದರ ಪ್ರಿನ್ಸಿಪಾಲರು, 
( ಇವರು ಪ್ರಾಧಿಕಾರ ವರ್ಗದ ಉಪ 
ಸಭಾಪತಿಯಾಗಿ (ವೈಸ್- ಚೇರ್ಮನರಾಗಿ) 

ಇರತಕ್ಕುದು ; 
17 (1) ( ಸಿ ) ನಗರದ ನಗರಪಾಲಿಕೆ ನಿಗಮದಿಂದ ( ಮುನಿಸಿಪಲ್ | 1) ಶ್ರೀ ಜೆ. ಡಿ. ನಟರಾಜ್ , 

ಸದಸ್ಯರು 
ಕಾರ್ಪೊರೇಷನ್ ) , ನಗರ ಪಾಲಿಕೆ ಸಭೆಯಿಂದ ನಗರಸಭಾ ಸದಸ್ಯರು, ಭದ್ರಾವತಿ , 
ಅಥವಾ ಇತರ ನಗರಪಾಲಿಕೆ ಸಂಸ್ಥೆಯಿಂದ ಅದರ 2) ಶ್ರೀಮತಿ ಲಕ್ಷ್ಮಮ್ಮ 
ಸದಸ್ಯರುಗಳ ಪೈಕಿಯಿಂದ ಚುನಾಯಿಸಲ್ಪಡುವ ನಗರಸಭಾ ಸದಸ್ಯರು, ನಗರ ಸಭೆ, ಸದಸ್ಯರು 
ಇಬ್ಬರು ವ್ಯಕ್ತಿಗಳು ; 

ಭದ್ರಾವತಿ, 


( ೪೮೧) 


೪೮೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯ , ೨೦೧೨ 


ಭಾಗ - ೪ಎ 


ಪ್ರಕರಣ 


ಸದಸ್ಯರು/ ವಿವರ 


ಪದನಾಮ 


17(1) 


ಸದಸ್ಯರು 


ಸದಸ್ಯರು 


17(1) 
( ಇ) . 


17 (1) 
(ಎಫ್) 


ಸದಸ್ಯರು 


17(1) 
( ಜಿ) 


ನಗರ ಸಹಾಯ ಘೋಷಿತ ಪುಸ್ತಕ ಭಂಡಾರಗಳ ಅಧ್ಯಕ್ಷರು, ಡಾ .ಬಿ .ಆರ್. ಅಂಬೇಡ್ಕರ್ 
ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ ಸಾರ್ವಜನಿಕ ಗ್ರಂಥಾಲಯ ಮತ್ತು 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ವಾಚನಾಲಯ, ನ್ಯೂಟೌನ್, ಭದ್ರಾವತಿ 
ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ಪ್ರಾಂಶುಪಾಲರು , ಸರ್ಕಾರಿ ಪದವಿ ಪೂರ್ವ 
ನಾಮ ನಿರ್ದೇಶನ ಮಾಡಲ್ಪಟ್ಟ ನಗರದಲ್ಲಿನ ಒಂದು ಕಾಲೇಜು, ನ್ಯೂಟೌನ್, ಭದ್ರಾವತಿ 
ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರು ; 
ಮೈಸೂರು ಪುಸ್ತಕ ಭಂಡಾರ ಸಂಘದ ನಗರ ಶಾಖೆ - ಕರ್ನಾಟಕ ಗ್ರಂಥಾಲಯ ಸಂಘದ ನಗರ 
ಯಾವುದಾದರೂ ಇದ್ದರೆ, ಅದರ ಸಮಿತಿಯಿಂದ 

ಶಾಖೆ ಇರುವುದಿಲ್ಲ. - 
ನಾಮ ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 
ರಾಜ್ಯ ಸರ್ಕಾರದಿಂದ ನಾಮ ನಿರ್ದೇಶನ 

ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಮಾಡಲ್ಪಟ್ಟ ಹೊಂದಿದ ಪದನಿಮಿತ್ತ ಸಾರ್ವಜನಿಕ ಭದ್ರಾವತಿ ತಾ . 
ಶಿಕ್ಷಣ ಇಲಾಖೆಯ ಒಬ್ಬ ವ್ಯಕ್ತಿ 

ಭದ್ರಾವತಿ 
ಸಾಮಾನ್ಯವಾಗಿ ನಗರದಲ್ಲೇ ವಾಸ ವಾಗಿರುವ 

ಹೆಚ್ . ಎಂ . ಚಂದ್ರಶೇಖರ್ 
ವ್ಯಕ್ತಿಗಳ ಪೈಕಿ ರಾಜ್ಯ ಸರ್ಕಾರದವರಿಂದ ನಾಮ 

ಖ /O ಮಲ್ಲಪ್ಪ , ಉಪ್ಪಾರ ಬೀದಿ, 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು 

ಭದ್ರಾವತಿ . 
ಇರತಕ್ಕುದು ; 

ರಾಘವೇಂದ್ರ ಪಿ . 
S /O ಪಾಂಡುರಾಜ್ , ಕಂಚಿಬಾಗಿಲು, 

ಭದ್ರಾವತಿ. 
ನಗರದ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು ಮುಖ್ಯ ಗ್ರಂಥಾಲಯಾಧಿಕಾರಿ ನಗರ 
ನಗರದ ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗದ 

ಕೇಂದ್ರ ಗ್ರಂಥಾಲಯ 
ಮತ್ತು ಸದರಿ ಪ್ರಾಧಿಕಾರ ವರ್ಗದ ಸಮಿತಿಗಳ ಭದ್ರಾವತಿ 
ಅಧಿಕಾರ ಪ್ರಯುಕ್ತ ಕಾರ್ಯದರ್ಶಿ 
ಯಾಗಿರತಕ್ಕುದು. 


ಸದಸ್ಯರು 


17 (1) 
( ಹೆಚ್) 


ಸದಸ್ಯರು 


17 ( 2) 


ಸದಸ್ಯರು ಹಾಗೂ 
ಪದನಿಮಿತ್ತ 
ಕಾರ್ಯದರ್ಶಿಗಳು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್ . ಬಿ. ಪಟಗಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ ( ಸಾಮಾನ್ಯ) 


ಪಿ . ಆರ್. 242 


ಶಿಕ್ಷಣ ಸಚಿವಾಲಯ 
ಸಂಖ್ಯೆ: ಇಡಿ 792 ಎಲ್‌ಐಬಿ 2011 ಬೆಂಗಳೂರು, ದಿನಾಂಕ:26. 03. 2012 


ಅಧಿಸೂಚನೆ 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ (18 ) ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಉಡುಪಿ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 


ಪ್ರಕರಣ 


ಸದಸ್ಯರು/ ವಿವರ 


ಪದನಾಮ 


ಅಧ್ಯಕ್ಷರು 


18 (1) ( ಎ) | ಜಿಲ್ಲೆಯ ಡೆಪ್ಯುಟಿ ಕಮೀಷನ - ರವರು, ಇವರು ಅಧಿಕಾರ 

ಪ್ರಯುಕ್ತ ಸದರಿ ಪ್ರಾಧಿಕಾರ ವರ್ಗದ ಸಭಾಪತಿಯಾಗಿ 
( ಚೇರ್ಮನರಾಗಿ) ಇರತಕ್ಕುದು ; 


ಮಾನ್ಯ ಜಿಲ್ಲಾಧಿಕಾರಿಗಳು , 
ಉಡುಪಿ ಜಿಲ್ಲೆ, 
ಉಡುಪಿ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೨ 


೪೮೩ 


ಪ್ರಕರಣ 


ಸದಸ್ಯರು/ ವಿವರ 


ಪದನಾಮ 


ಸದಸ್ಯರು 


18 ( 1) 
( ಬಿ) 


ಜಿಲ್ಲಾ ವಿದ್ಯಾಧಿಕಾರಿ ಅಥವಾ ಜಿಲ್ಲೆಯ ಎಜ್ಯುಕೇಷನಲ್ 
ಇನ್‌ಸ್ಪೆಕ್ಟರು 


18 ( 1) 


ಸದಸ್ಯರು 


(ಸಿ) 


ಜಿಲ್ಲಾ ಅಭಿವೃದ್ಧಿ ಸಭೆಯಿಂದ ಅದರ ಸದಸ್ಯರ ಪೈಕಿ 
ಚುನಾಯಿತರಾದ ಇಬ್ಬರು ವ್ಯಕ್ತಿಗಳು ; 


ಉಪನಿರ್ದೆಶಕರು 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಉಡುಪಿ 
1. ಶ್ರೀ ಗಣಪತಿ ಟಿ . ಶ್ರೀಯಾನ್, 

ಜಿಲ್ಲಾ ಪಂಚಾಯತ್ ಸದಸ್ಯರು, 
ಕೋಟೇಶ್ವರ ಕ್ಷೇತ್ರ “ ಮಂಜುಶ್ರೀ ”, 
ಕುಂದಾಪುರ ತಾಲೂಕು, 
ತೆಕ್ಕಟ್ಟೆ – 576 231 


ಸದಸ್ಯರು 


18( 1 ) 


ಸದಸ್ಯರು 


2 . ಶ್ರೀ ಅರುಣ್ ಶೆಟ್ಟಿ ಪಾದೂರು, 

ಜಿಲ್ಲಾ ಪಂಚಾಯತ್ ಸದಸ್ಯರು, 
ಎಲ್ಲೂರು ಕ್ಷೇತ್ರ, “ದುರ್ಗಾ ಪಬ್ಲಿಸಿಟಿ ” 

ಅನಂತಮಹಲ್ ಕಾಪು - 574106 
ಐವತ್ತು ಸಾವಿರಕ್ಕಿಂತ ಕಡಿಮೆ ಯಾಗಿಲ್ಲದ ಜನಸಂಖ್ಯೆಯುಳ್ಳ ಪಾಂಡುರಂಗ ಮಲ್ಪೆ, 
ಒಂದು ನಗರ ಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ ಉಡುಪಿ ನಗರ ಸಭಾ ಸದಸ್ಯರು, “ ಜ್ಞಾನಶಿವ” 
ವ್ಯಾಪ್ತಿಯುಳ್ಳದ್ದಾಗಿದ್ದು, ಒಂದು ನಗರ ಪುಸ್ತಕ ಭಂಡಾರ ಜ್ಞಾನಜ್ಯೋತಿ ಭಜನಾಮಂದಿರದ ಬಳಿ, ಮಲ್ಲೆ, 
ಪ್ರಾಧಿಕಾರ ವರ್ಗವು ಸ್ಥಾಪಿತವಾಗಿರುವ ಪ್ರದೇಶದ ಹೊರತು | ಉಡುಪಿ 
ಬೇರೆ ಜಿಲ್ಲೆಯಲ್ಲಿ ಇರುವ ಪ್ರತಿ ನಗರ ಪಾಲಿಕೆ ಸಭೆ ಯಿಂದ 
ಅಥವಾ ಇತರ ನಗರ ಪಾಲಿಕೆ ಸಂಸ್ಥೆಯಿಂದ ಅವುಗಳ 
ಸದಸ್ಯರುಗಳ ಪೈಕಿ ಚುನಾಯಿಸಲ್ಪಟ್ಟ ವ್ಯಕ್ತಿ ; 
ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ ಒಂದು 1. ಶ್ರೀಮತಿ ಪ್ರತಿಮಾ ಮೋಹನ್ , 
ನಗರ ಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ 

ಸದಸ್ಯರು, ಪುರಸಭೆ, ಕಾರ್ಕಳ 
ವ್ಯಾಪ್ತಿಯುಳ್ಳದ್ದಾಗಿದ್ದು ಜಿಲ್ಲೆಯಲ್ಲಿ ಇರುವ ನಗರ ಪಾಲಿಕೆ 
ಸಭೆಗಳ ಅಥವಾ ಇತರ ನಗರ ಪಾಲಿಕೆ ಸಂಸ್ಥೆಗಳ 

2 . ಶ್ರೀ ಶಿವಾಜಿರಾವ್ , ಸದಸ್ಯರು, 
ಸದಸ್ಯರುಗಳ ಪೈಕಿ ರಾಜ್ಯ ಸರ್ಕಾರದವರಿಂದ ನಾಮ 

ಪುರಸಭೆ, ಕಾರ್ಕಳ 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 


18( 1) 


ಸದಸ್ಯರು 


( 9) 


ಸದಸ್ಯರು 


18 ( 1) 


( ಎಫ್) 


ಮೈಸೂರು ಪುಸ್ತಕ ಭಂಡಾರ ಸಂಘದ ಜಿಲ್ಲಾ ಶಾಖೆಯ 
ಕೌನ್ಸಿಲ್ ಯಾವುದಾದರೂ ಇದ್ದರೆ, ಅದರಿಂದ ನಾಮ 

ಅಸ್ತಿತ್ವದಲ್ಲಿರುವುದಿಲ್ಲ. 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 
ರಾಜ್ಯ ಸರ್ಕಾರದವರಿಂದ ಜಿಲ್ಲೆಯಲ್ಲಿನ ತಾಲ್ಲೂಕು ಅಭಿವೃದ್ಧಿ 1. ಶ್ರೀ ಶಂಕರ ಶೆಟ್ಟಿ ಬೆಳ್ಳಾಡಿ, 
ಮಂಡಲಿಗಳ ಸದಸ್ಯರುಗಳ ಪೈಕಿಯಿಂದ ನಾಮ ನಿರ್ದೇಶನ | ಅಧ್ಯಕ್ಷರು, 
ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 

ತಾಲೂಕು ಪಂಚಾಯತಿ, ಕುಂದಾಪುರ. 


18 ( 1 ) 


ಸದಸ್ಯರು 


18 ( 1) 


ಸದಸ್ಯರು 


( ಹೆಚ್) 


ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಹಾಗೂ ಟೌನು 
ಪಂಚಾಯತಿಗಳ ಸದಸ್ಯರುಗಳ ಪೈಕಿಯಿಂದ ರಾಜ್ಯ 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು 
ವ್ಯಕ್ತಿಗಳು ; 


1. ರಾಜು ಪೂಜಾರಿ , 
ಅಧ್ಯಕ್ಷರು ,ಪಟ್ಟಣಪಂಚಾಯತಿ 
ಸಾಲಿಗ್ರಾಮ 


0 


0 


ಸದಸ್ಯರು 


2. ಶ್ರೀ ಪ್ರಖ್ಯಾತ್ ಶೆಟ್ಟಿ, 
ಬಿನ್ ಎ. ವಿಠಲ ಶೆಟ್ಟಿ, 
ಬೆಳ್ಳಳ, ತೆಂಕನಿಡಿಯೂರು ಗ್ರಾಮ 


೪೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೨ 


ಭಾಗ - ೪ 


ಪ್ರಕರಣ 


ಸದಸ್ಯರು/ ವಿವರ 


ಪದನಾಮ 


18 ( 1) ( ಐ ) 


ಅಸ್ತಿತ್ವದಲ್ಲಿರುವುದಿಲ್ಲ . 


18 ( 1 ) 


ಸದಸ್ಯರು 


ಜಿಲ್ಲೆಯಲ್ಲಿನ ಸಹಾಯ ಘೋಷಿತ ಪುಸ್ತಕ ಭಂಡಾರಗಳ 
ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ ಪೈಕಿಯಲ್ಲಿ 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಇಬ್ಬರು ವ್ಯಕ್ತಿಗಳು ; 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು ಮೊದಲನೆಯ 
ದರ್ಜೆಯ ಕಾಲೇಜಿನ ಒಬ್ಬರು ಪ್ರಿನ್ಸಿಪಾಲರು ; 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು ಹೈಸ್ಕೂಲಿನ 
ಒಬ್ಬ ಮುಖ್ಯೋ - ಪಾಧ್ಯಾಯರು ; 


18( 1) 


ಪ್ರಾಂಶುಪಾಲರು, 
ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜು, ಉಡುಪಿ 
ಮುಖ್ಯೋಪಾಧ್ಯಾಯರು, 
ಸರ್ಕಾರಿ ಪ್ರೌಢಶಾಲೆ, 
ಅಜ್ಜರಕಾಡು, 
ಉಡುಪಿ 


ಸದಸ್ಯರು 


ಸದಸ್ಯರು 


18 (1) 
(ಎಲ್) 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 

ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಅಥವಾ ಅದರ ಒಂದು ಉಡುಪಿ ಜಿಲ್ಲೆ, ಉಡುಪಿ 
ಭಾಗದಲ್ಲಿ ಅಧಿಕಾರ ವ್ಯಾಪ್ತಿ ಹೊಂದಿರುವ ವಿದ್ಯಾಭ್ಯಾಸ 
ಇಲಾಖೆಯ ಒಬ್ಬ ಪದಾಧಿಕಾರಿ ; 
ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ವಾಸ ವಾಗಿರುವ ವ್ಯಕ್ತಿಗಳ ಪೈಕಿ | 1. ಶ್ರೀ ಎಂ . ರಾಘವ ಶೆಟ್ಟಿ, 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ನಿವೃತ್ತ ಮುಖ್ಯ ಅಧ್ಯಾಪಕರು 
ಮೂವರು ವ್ಯಕ್ತಿಗಳು ಇರತಕ್ಕುದು ; 

ಹಾಗೂ ಪ್ರಕಾಶಕರು, ಆತ್ರಾಡಿ 


ಸದಸ್ಯರು 


18 ( 1) 
( ಎಂ ) 


ಸದಸ್ಯರು 


ಸದಸ್ಯರು 


2 . ಶ್ರೀಮತಿ ವಸಂತಿ 

ಶೆಟ್ಟಿಬ್ರಹ್ಮಾವರ, ಸಾಹಿತಿ, 
* ನೆಲೆ ” ಅಂಬಲಪಾಡಿ , 
ಉಡುಪಿ. 
3. ಶ್ರೀ ಮಲ್ಪೆ ರಾಘವೇಂದ್ರ , 

ನಿವೃತ್ತ ಶಿಕ್ಷಕರು, 
(ರಾಜ್ಯ /ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು) 

ಪರ್ಣಕುಟೀರ, ಹಿರಿಯಡ್ಕ 
ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದಿಂದ 
ಚುನಾಯಿಸಲ್ಪಡುತ್ತದೆ. 


ಉಪಾಧ್ಯಕ್ಷರು 


ಜಿಲ್ಲಾ ಪುಸ್ತಕ ಭಂಡಾರದ ಪ್ರಾಧಿಕಾರ ವರ್ಗದ 
ಉಪಸಭಾಪತಿಯವರ ( ವೈಸ್‌ಚೇರ್ಮನ್ನರು) ಸದಸ್ಯರಿಂದ 
ಅವರ ಪೈಕಿಯಿಂದಲೇ ಚುನಾಯಿಸಲ್ಪಡತಕ್ಕುದು. 
ಜಿಲ್ಲೆಯ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು ಅಧಿಕಾರ 
ಪ್ರಯುಕ್ತ ಜಿಲ್ಲಾ ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗದ 
ಮತ್ತು ಸದರಿ ಪ್ರಾಧಿಕಾರ ವರ್ಗದ ಸಮಿತಿಗಳ 
ಕಾರ್ಯದರ್ಶಿಯಾಗಿರತಕ್ಕುದು. 


ಮುಖ್ಯ ಗ್ರಂಥಾಲಯಾಧಿಕಾರಿಗಳು 
ಜಿಲ್ಲಾ ಕೇಂದ್ರ ಗ್ರಂಥಾಲಯ 
ಉಡುಪಿ 


ಸದಸ್ಯರು 
ಹಾಗೂ ಪದ 
ನಿಮಿತ್ತ 
ಕಾರ್ಯ 
ದರ್ಶಿಗಳು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ.ಪಟಗಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಸಾಮಾನ್ಯ ) 


ಪಿ .ಆರ್. 243 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೨ 


೪೮೫ 


ಶಿಕ್ಷಣ ಸಚಿವಾಲಯ 
ಸಂಖ್ಯೆ: ಇಡಿ 177 ಎಲ್ಐಬಿ 2012 ಬೆಂಗಳೂರು, ದಿನಾಂಕ:27 .03.2012 


ಅಧಿಸೂಚನೆ 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ (18) ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಕಾರವಾರ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 


ಪ್ರಕರಣ 


ಸದಸ್ಯರು/ ವಿವರ 


ಪದನಾಮ 


18 (1) ( ಎ ) 


ಅಧ್ಯಕ್ಷರು 


ಜಿಲ್ಲೆಯ ಡೆಪ್ಯುಟಿ ಕಮೀಷನರವರು , ಇವರು 
ಅಧಿಕಾರ ಪ್ರಯುಕ್ತ ಸದರಿ ಪ್ರಾಧಿಕಾರ ವರ್ಗದ 
ಸಭಾಪತಿಯಾಗಿ ( ಚೇರ್ಮನರಾಗಿ) 
ಇರತಕ್ಕುದು ; 


ಜಿಲ್ಲಾಧಿಕಾರಿಗಳು, 
ಉತ್ತರ ಕನ್ನಡ ಜಿಲ್ಲೆ 
ಕಾರವಾರ 


18 (1) ( ಬಿ ) 


ಸದಸ್ಯರು 


ಜಿಲ್ಲಾ ವಿದ್ಯಾಧಿಕಾರಿ ಅಥವಾ ಜಿಲ್ಲೆಯ 
ಎಜ್ಯುಕೇಷನಲ್ ಇನ್‌ಸ್ಪೆಕ್ಟರು 


ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಉತ್ತರ ಕನ್ನಡ ಜಿಲ್ಲೆ , ಕಾರವಾರ . 


18(1) ( ಸಿ) 


18(1) ( ಡಿ) 


ಜಿಲ್ಲಾ ಅಭಿವೃದ್ಧಿ ಸಭೆಯಿಂದ ಅದರ ಸದಸ್ಯರ (1) ಶ್ರೀ ಅಶೋಕ ಸುಧಾಕರ ಸಿರ್ಸಿಕರ , ಜಿಲ್ಲಾ ಸದಸ್ಯರು 
ಪೈಕಿ ಚುನಾಯಿತರಾದ ಇಬ್ಬರು ವ್ಯಕ್ತಿಗಳು ; ಪಂಚಾಯತ ಸದಸ್ಯರು ಕಾರವಾರ ( ಉ .ಕ.) 

(2) ಶ್ರೀಮತಿ ಹೆಚ್.ಸರೋಜಾ ವಿಠಲ 

ಪೂಜಾರಿ, ಜಿಲ್ಲಾ ಪಂಚಾಯತ ಸದಸ್ಯರು 

ಕಾರವಾರ ( ಉ .ಕ.) 
ಐವತ್ತು ಸಾವಿರಕ್ಕಿಂತ ಕಡಿಮೆಯಾಗಿಲ್ಲದ | (1) ಶ್ರೀ ಗಿರೀಶ ಸದಾಶಿವರಾವ್ , 

ಸದಸ್ಯರು 
ಜನಸಂಖ್ಯೆಯುಳ್ಳ ಒಂದು ನಗರಪಾಲಿಕೆ 

ನಗರಸಭಾ ಸದಸ್ಯರು 
ಪ್ರದೇಶದ ಮೇಲೆ ಅಧಿಕಾರ ವ್ಯಾಪ್ತಿ ಕಾರವಾರ ( ಉ .ಕ.) 
ಯುಳ್ಳದ್ದಾಗಿದ್ದು ಒಂದು ನಗರ ಪುಸ್ತಕ ಭಂಡಾರ 
ಪ್ರಾಧಿಕಾರ ವರ್ಗವು ಸ್ಥಾಪಿತವಾಗಿರುವ 
ಪ್ರದೇಶದ ಹೊರತು ಬೇರೆ ಜಿಲ್ಲೆಯಲ್ಲಿ ಇರುವ 
ಪ್ರತಿ ನಗರಪಾಲಿಕೆ ಸಭೆಯಿಂದ ಅಥವಾ ಇತರ 
ನಗರ ಪಾಲಿಕೆ ಸಂಸ್ಥೆಯಿಂದ ಅವುಗಳ 
ಸದಸ್ಯರುಗಳ ಪೈಕಿ ಚುನಾಯಿಸಲ್ಪಟ್ಟ ವ್ಯಕ್ತಿ ; 
ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ 1. ಶ್ರೀ ನಾಯ್ಕ ಯೋಗಾನಂದಗಾಂಧಿ, ಪುರಸಭಾ | ಸದಸ್ಯರು 
ಒಂದು ನಗರ ಪಾಲಿಕೆ ಪ್ರದೇಶದ ಮೇಲೆ ಸದಸ್ಯರು, 
ಅಧಿಕಾರ ವ್ಯಾಪ್ತಿಯುಳ್ಳದ್ದಾಗಿದ್ದು ಜಿಲ್ಲೆಯಲ್ಲಿ ಕುಮಟಾ ( ಉ .ಕ.) 
ಇರುವ ನಗರ ಪಾಲಿಕೆ ಸಭೆಗಳ ಅಥವಾ ಇತರ 
ನಗರ ಪಾಲಿಕೆ ಸಂಸ್ಥೆಗಳ ಸದಸ್ಯರುಗಳ ಪೈಕಿ 2. ಶ್ರೀ ಪರ್ವೆಜ ತಂದೆ ಹಸನ ಭಾಷಾ ಕಾಶ್ಮೀಜಿ, | ಸದಸ್ಯರು 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ | ಪುರಸಭಾ ಸದಸ್ಯರು, ಭಟ್ಕಳ ( ಉ .ಕ.) 
ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 


18 (1) ( ಆ ) 


೪೮ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೨ 


ಭಾಗ - ೪ 


ಪದನಾಮ 


18 (1) ( ಎಫ್ ) 


ಪ್ರಕರಣ 

ಸದಸ್ಯರು/ ವಿವರ 
ಮೈಸೂರು ಪುಸ್ತಕ ಭಂಡಾರ ಸಂಘದ ಜಿಲ್ಲಾ | ಜಿಲ್ಲೆಯಲ್ಲಿ ಮೈಸೂರು ಮಸ್ತಕ ಭಂಡಾರ ಸಂಘದ 
ಶಾಖೆಯ ಕೌನ್ಸಿಲ್ ಯಾವುದಾದರೂ ಇದ್ದರೆ, | ಯಾವುದೇ ಶಾಖೆಗಳಿರುವುದಿಲ್ಲ. 
ಅದರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಇಬ್ಬರು ವ್ಯಕ್ತಿಗಳು ; 


18 (1 ) ( ಜಿ ) 


| 


ಸದಸ್ಯರು 


ರಾಜ್ಯ ಸರ್ಕಾರದವರಿಂದ ಜಿಲ್ಲೆಯಲ್ಲಿನ | 1. ಶ್ರೀಮತಿ ಆರತಿ ಬನಾವಳಿಕರ, ತಾಲ್ಲೂಕು 
ತಾಲ್ಲೂಕು ಅಭಿವೃದ್ಧಿ ಮಂಡಲಿಗಳ ಸದಸ್ಯರುಗಳ ಪಂಚಾಯತ ಸದಸ್ಯರು, ಕಾರವಾರ ( ಉ .ಕ.) 
ಪೈಕಿಯಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಒಬ್ಬ ವ್ಯಕ್ತಿ ; 


18(1) ( ಹೆಚ್ ) 


ಸದಸ್ಯರು 


| ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಹಾಗೂ 1. ಶ್ರೀ ಸದಾನಂದ ಕೆ. ಗುಡಿಗರ, ಪಟ್ಟಣ 
ಟೌನು ಪಂಚಾಯತಿಗಳ ಸದಸ್ಯರುಗಳ | ಪಂಚಾಯತ ಸದಸ್ಯರು, ಅಂಕೋಲಾ ಪಟ್ಟಣ 
ಪೈಕಿಯಿಂದ ರಾಜ್ಯ ಸರ್ಕಾರದವರಿಂದ ನಾಮ ಪಂಚಾಯತ, ಉ .ಕ. ಜಿಲ್ಲೆ . 
ನಿರ್ದೆಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 


ಸದಸ್ಯರು 


2. ಶ್ರೀ ತುಳಸೀದಾಸ ಗೋಪಾಲ ಕೃಷ್ಣ ಮಲಕರ, 

ಪಟ್ಟಣ ಪಂಚಾಯತ ಸದಸ್ಯರು, ಹೊನ್ನಾವರ 
ಪಟ್ಟಣ ಪಂಚಾಯತ, ಉ .ಕ. ಜಿಲ್ಲೆ. 


18(1) ( ಐ ) 


ಸದಸ್ಯರು 


ಸದಸ್ಯರು 


ಜಿಲ್ಲೆಯಲ್ಲಿನ ಸಹಾಯ ಘೋಷಿತ ಪುಸ್ತಕ | 1. ಶ್ರೀ ಮೋಹನ ಸುಬ್ರಾಯ ಪ್ರಭು, ಸದಸ್ಯರು, 
ಭಂಡಾರಗಳ ಸಂಬಂಧವಾದ ಆಡಳಿತ ಸಂಸ್ಥೆಗಳ ಪಂಡಿತ ಜನರಲ್ ಲೈಬ್ರರಿ , ಶಿರಸಿ, ಉ .ಕ. ಜಿಲ್ಲೆ. 
ಸದಸ್ಯರುಗಳ ಪೈಕಿಯಲ್ಲಿ ರಾಜ್ಯ | 2. ಶ್ರೀ ಕುಬೇರ ನೀಲಪ್ಪ ತಿಗಡಿ, ಅಧ್ಯಕ್ಷರು, 
ಸರ್ಕಾರದವರಿಂದ ನಾಮ ನಿರ್ದೇಶನ ಶ್ರೀ ಸಾಯಿನಾಥ ಶಿಕ್ಷಣ ಸೇವಾ ಸಮಿತಿ 
ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 

ಗ್ರಂಥಾಲಯ , ದಾಂಡೇಲಿ, ತಾಲ್ಲೂಕು : 

ಹಳಿಯಾಳ ( ಉ .ಕ.) 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ 1. ಪ್ರಾಂಶುಪಾಲರು, 
ನಾಮ ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ 

ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾ 
ಒಂದು ಮೊದಲನೆಯ ದರ್ಜೆಯ ಕಾಲೇಜಿನ ವಿದ್ಯಾಲಯ, ಕಾರವಾರ. 
ಒಬ್ಬರು ಪ್ರಿನ್ಸಿಪಾಲರು ; 


18(1) ( ಜೆ ) 


ಸದಸ್ಯರು 


18 (1) ( ಕೆ) 


ಸದಸ್ಯರು 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ | 1 . ಮುಖ್ಯೋಪಾಧ್ಯಾಯರು, 
ನಾಮ ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಸರ್ಕಾರಿ ಪ್ರೌಢಶಾಲೆ, ಕಾಜುಬಾಗ, ಕಾರವಾರ 
ಒಂದು ಹೈಸ್ಕೂಲಿನ ಒಬ್ಬ | ಉ . ಕ . 
ಮುಖ್ಯೋಪಾಧ್ಯಾಯರು ; 


ಸದಸ್ಯರು 


18 ( 1) 
(ಎಲ್) 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ 1. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 
ನಾಮ ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಅಥವಾ ಅದರ ಒಂದು ಭಾಗದಲ್ಲಿ ಅಧಿಕಾರ ತಾಲ್ಲೂಕು : ಕಾರವಾರ. 
ವ್ಯಾಪ್ತಿ ಹೊಂದಿರುವ ವಿದ್ಯಾಭ್ಯಾಸ ಇಲಾಖೆಯ 
ಒಬ್ಬ ಪದಾಧಿಕಾರಿ ; 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೨ 


೪೮೭ 


ಪದನಾಮ 


18 (1 ) 


ಸದಸ್ಯರು/ ವಿವರ 
1) ಶ್ರೀ ವಿಶ್ವನಾಥ ಪರಮೇಶ್ವರ ಹೆಗಡೆ ವೈಶಾಲಿ, 

ಸಾಮ್ರಾಟ್ ಎದುರು, ರುದ್ರಭೂಮಿ ರಸ್ತೆ, 
ಶಿರಸಿ , ಉ .ಕ. ಜಿಲ್ಲೆ. 


ಸದಸ್ಯರು 


ಪ್ರಕರಣ 
ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ವಾಸ ವಾಗಿರುವ 
ವ್ಯಕ್ತಿಗಳ ಪೈಕಿ ರಾಜ್ಯ ಸರ್ಕಾರದವರಿಂದ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಮೂವರು 
ವ್ಯಕ್ತಿಗಳು ಇರತಕ್ಕುದು ; 


( ಎಂ ) 


ಸದಸ್ಯರು 


2 ) ಶ್ರೀ ರಾಮಚಂದ್ರ ಎನ್.ನಾಯ್ಕ , 

ಕೆ. ಸಿ. ರಸ್ತೆ , ಅರಮನೆ,ಅಂಕೋಲಾ - 581314 , 

ಉ . ಕ. ಜಿಲ್ಲೆ 
3) ಶ್ರೀ ವಿಷ್ಣು ನಾಯ್ಕ 

- ಅಂಬಾರಕೊಡ್ಲ, ಅಂಕೋಲ- 581314 ( ಉ .ಕ ) 


ಸದಸ್ಯರು 


18 ( 2 ) 


ಉಪಾಧ್ಯಕ್ಷರು 


ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯರಿಂದ 
ಚುನಾಯಿಸಲ್ಪಡುವ ಸದಸ್ಯರು 
ಉಪಾಧ್ಯಕ್ಷರಾಗಿರುತ್ತಾರೆ. 


18 ( 3) 


ಜಿಲ್ಲಾ ಪುಸ್ತಕ ಭಂಡಾರದ ಪ್ರಾಧಿಕಾರ 
ವರ್ಗದ ಉಪಸಭಾಪತಿಯವರ ( ವೈಸ್ 
ಚೇರ್ಮನ್ನರು) ಸದಸ್ಯರಿಂದ ಅವರ 
ಪೈಕಿಯಿಂದಲೇ ಚುನಾಯಿಸಲ್ಪಡತಕ್ಕುದು. 
ಜಿಲ್ಲೆಯ ಮುಖ್ಯ ಪುಸ್ತಕ 
ಭಂಡಾರಾಧಿಕಾರಿಯು ಅಧಿಕಾರ ಪ್ರಯುಕ್ತ 
ಜಿಲ್ಲಾ ಪುಸ್ತಕ ಭಂಡಾರ ಪ್ರಾಧಿಕಾರ 
ವರ್ಗದ ಮತ್ತು ಸದರಿ ಪ್ರಾಧಿಕಾರ ವರ್ಗದ 
ಸಮಿತಿಗಳ ಕಾರ್ಯದರ್ಶಿಯಾಗಿರತಕ್ಕುದು. 


ಉಪ ನಿರ್ದೇಶಕರು . 
ಜಿಲ್ಲಾ ಕೇಂದ್ರ ಗ್ರಂಥಾಲಯ , 
ಕಾರವಾರ ( ಉ .ಕ.) 


ಸದಸ್ಯರು 
ಹಾಗೂ 
ಪದನಿಮಿತ್ತ 
ಕಾರ್ಯ 


ದರ್ಶಿಗಳು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್ . ಬಿ.ಪಟಗಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ ( ಸಾಮಾನ್ಯ ) 


ಪಿ . ಆರ್. 244 


COMMERCE & INDUSTRIES SECRETARIAT 


No . CI.190:MMM.2008, Bangalore, Date: 30.03.2012, 


-: NOTIFICATION : 


In exercise of the powers conferred by Sub - Section (1 ) of Section 5 of Mines and Minerals (Development and Regulation ) 
Act, 1957 (Central Act 67 of 1957 ), and with the prior approval of Ministry of Mines , Government of India , New Delhi, vide letter 
No:4 /61/2010 -M . IV dated 21. 10. 2011 , the Government of Karnataka hereby grants the Reconnaissance Permit for Diamond and 
associated minerals over an area of 520 -00 Sq.Kms. in Gadag District in favour of M /s. Rio Tinto Exploration India Pvt.Ltd., for a 
period of 3 years in accordance with the provisions of existing Rules and as per the sketch furnished by the Director of Mines and 
Geology , Bangalore subject to compliance of the provisions of MM (D & R )Act, 1957 and Mineral Concession Rules , 1960 , including 
Forest (Conservation ) Act, 1980 and rules made there under. 

The grant of Reconnaissance Permit sanctioned herein is also subject to the terms and conditions in the Annexure 
appended herewith . 


BY ORDER AND IN THE NAME OF 

GOVERNOR OF KARNATAKA 


M . V .SHIVASUBRAMANI 
Under Secretary to Government( Mines) 
Commerce & Industries Department. 


೪೮೮ 


FDFEIE ODZIE,Roomad , Iker ne , 2009 


XJ07 


- $ 20 


- ANNEXURE : 


TERMS AND CONDITIONS OF THE RECONNAISSANCE PERMIT SANCTIONED IN GOVERNMENT NOTIFICATION NO . CI.190 : 


MMM . 2008 DATED: 30 .03. 2012 IN FAVOUR OF M /S . RIO TINTO EXPLORATION INDIA PRIVATE LIMITED : 


(1) 


The holder of reconnaissance permit shall progressively relinquish the area granted under the permit as follows: 


(a ) 


square kilometers or fifty percent of the 


After completion of two years, the area shall be reduced one thousand 
area granted , whichever is less; and 


(b ) 


The area would be further relinquished so that the permit holder is left with an area not more than twenty five 


Sq .Kilometers at the end of the third year. 


(2 ) 


The holder of the reconnaissance permit shall strictly adhere to the minimum expenditure commitment and specific physical 


targets as stated in the application and specified in the order of grant of the permit failing which reconnaissance permitmay 


be cancelled . 


( 3) 


The holder of reconnaissance permit shall make available all data collected by him during the reconnaissance operations 


to the Geological Survey of India , Indian Bureau of Mines and the State Government which may bemade available 


to any prospecting investor after a minimum period of two years of the completion of the period of reconnaissance 


permit . 


(4) 


The holder of reconnaissance permit shall not enter any forest land or any private land without obtaining permission of 
the Forest Department or the owner of the private land , as the case may be . 


(5 ) 


The holder of reconnaissance permit shall maintain accurate faithful account of all the expenses incurred by him on the 


reconnaissance operations. 


(6 ) 


The holder of reconnaissance permit shall submit to the State 


Government a six monthly report of the work 


done by him and the valuable data collected by him during the period. The report shall be submitted within three 


months of the close of the period to which it relates. 


(7) 


The permit holder shall also submit to the State Government within three months of the expiry of the permit, or 
abandonment of the operations or termination of the permit whichever is earlier, a full report of the work done by him 


and all information relevant to mineral resources acquired by him 


in the course of reconnaissance permit in the area 


covered by the permit. 


(8 ) 


While submitting reports under sub clause ( vi) or (vii), the permit holder may specify that the whole or any part of the report 


or data submitted by him shall be kept confidential ; and the State Government shall thereupon , keep the specified 


portions as confidential for a period of two years from 


the expiry of the permit, or abandonment of operations or 


termination of the permit, whichever is earlier. 


(9) 


The permit holders shall allow every officer authorized by the Central Government or the State Governmentin this behalf to 
examine at any time accounts maintained and furnish to the Central Government or the State Government or any other 
officer authorised by it in that behalf such information and returns. 


(10 ) 


The permit holder shall allow any officer authorized by the Central Government or the State Government in this behalf 


to inspect any reconnaissance operations carried on by him . 


207 – 


Erdrut Osms,Adidas, bet ne , 900g 


XOSE 


(11) 


The permit holder shall pay the permit fee of Rs. 20/-(Rupees twenty ) per square kilometer of land held by the permit holder 
for each year or part thereofbefore the permit Deed is executed as per rules. 


(12) 


If radiometric instruments are fitted during the aerial survey, the holder of reconnaissance permit shall make available the 

data generated to the Atomic Minerals Directorate for Exploration and Research , Department of Atomic Energy, AMD 
Complex, Begumpet, Hyderabad -500 016 (A . P ). 


(13 ) 


The reconnaissance permit may contain such other conditions as may be imposed by the Central Government which 


inter-alia may include the condition that the representative of the Directorate General , Civil Aviation or Ministry of Defense 


shall be present during the aerial surveys . 


(14 ) 


The State Governmentmay, with the approval of the Central Government, impose such further conditions in the permit as 


it may think necessary in the interest of mineral development and for compliance of various legalprovisions . 


(15 ) 


a ) 


The reconnaissance permit holder shall deposit as security 


for the observance of the terms and 


condition of the permit a sum of Rs. 20 /- in respect of every square kilometer or part thereof for which the 


permit is granted before the permit deed is executed as per Rule 7B (i) of M . C . Rules 1960 . 


b ) 


The permit holder shall execute reconnaissance permit deed within 90 days from the date of 
communication of the order of sanction or such further period as the State Governmentmay allow in this 
behalf and if no such deed is executed within such period due to any fault on the part of the applicant, the 


State Government may revoke the order granting reconnaissance permit and in that event the fee paid 


shall be forfeited to the State Government as per rule 7A (1 ) of M . C . Rules 1960. 


c ) 


The date of commencement of the period for which a reconnaissance permit is granted shall be the date 


on which the deed is executed after all necessary clearance have been obtained . 


(16 ) 


If on the date of execution of the reconnaissance permit, there are areas already held under PL (s ) or ML(s) in the area 
granted under this reconnaissance permit, the reconnaissance permit holder shall not have preferential rights for grant of 
PL /ML under Section 11 (1) of the MMDR Act , 1957 in respect of such overlapping areas already held under PL (s) or 


ML (s ) on the date of execution of the reconnaissance permit . 


( 17 ) 


It should be ensured that the stipulated targets for reconnaissance operations and expenditure commitments are strictly 


adhered to failing which the reconnaissance permit would be cancelled . 


(18 ) 


In case of breach of any condition imposed on any holder of reconnaissance permit by or under this rule , the State 
Governmentmay by order in writing, cancel the permit, and /or forfeit in whole or in part, the amount deposited by the permit 
holder as security. 


M . V . SHIVASUBRAMANI 


Under Secretary to Government(Mines ) 


PR - 252 


Commerce & Industries Department. 


೪೯೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯, ೨೦೧೨ 


ಭಾಗ - ೪ಎ 


ಕಾರ್ಮಿಕ ಸಚಿವಾಲಯ 
ಸಂಖ್ಯೆ .ಕಾಇ 59 ಎಲ್‌ಎಸ್‌ಐ 2009 ಬೆಂಗಳೂರು, ದಿನಾಂಕ:30 - 03 - 2012 . 

ಅಧಿಸೂಚನೆ 


ಕರ್ನಾಟಕ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ( ವೈದ್ಯಕೀಯ) ಸೇವೆಗಳು (ನೇಮಕಾತಿ) ನಿಯಮಗಳು 2007ರ ನಿಯಮಗಳನ್ನು ಈ 
ಕೆಳಕಂಡಂತೆ ತಿದ್ದುಪಡಿ ಮಾಡಲು, ಕರ್ನಾಟಕ ರಾಜ್ಯ ನಾಗರೀಕ ಸೇವೆಗಳು ಅಧಿನಿಯಮ 1978( ಕರ್ನಾಟಕ ಕಾಯ್ದೆ 1990ರ ಸೆಕ್ಷನ್ 14) ರ ಸೆಕ್ಷನ್ 3( ) 
ಮತ್ತು 8ರಡಿ ಕರ್ನಾಟಕ ಸರ್ಕಾರವು ತನ್ನ ಅಧಿಕಾರವನ್ನು ಚಲಾಯಿಸಿ, ಮೇಲೆ ಹೇಳಲಾದ ಅಧಿನಿಯಮದ ಕಂಡಿಕೆ3 ( 2) ನೇ ಪ್ರಕರಣದ ಖಂಡ ( ಎ ) ರ 
ಮೂಲಕ ಸೂಚಿಸಿರುವಂತೆ ಅಧಿಸೂಚನೆ ಸಂಖ್ಯೆ .ಕಾಇ 59 ಎಲ್‌ಎಸ್‌ಐ 2009 ದಿನಾಂಕ:18 - 01 - 2012ರ ಮೂಲಕ ಕರ್ನಾಟಕ ರಾಜ್ಯ ಪತ್ರ 
ದಿನಾಂಕ:16 - 02 - 2012ರ ಭಾಗ 4 ಎ ಸಂಖ್ಯೆ.ಪಿಆರ್ 40ರಲ್ಲಿ ಪ್ರಕಟಿಸಿ, ಇದರಿಂದ ಭಾದಿತರಾಗಬಹುದಾದ ವ್ಯಕ್ತಿಗಳಿಂದ ಅಧಿಸೂಚನೆಯು ರಾಜ್ಯ 
ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಹದಿನೈದು ದಿನಗಳೊಳಗೆ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವಂತೆ 
ತಿಳಿಸಲಾಗಿರುವುದರಿಂದ: 


ಕರಡು ಅಧಿಸೂಚನೆಗೆ ಪೂರಕವಾಗಿ ಆಕ್ಷೇಪಣೆಗಳು ಹಾಗೂ ಸಲಹೆಗಳು ಯಾರಿಂದಲೂ ಸಲ್ಲಿಕೆಯಾಗದಿರುವುದರಿಂದ: 


ಈಗ 1978ರ ಕರ್ನಾಟಕ ನಾಗರೀಕ ಸೇವಾ ಅಧಿನಿಯಮದ ( 1990ರ ಕರ್ನಾಟಕ ಅಧಿನಿಯಮ 14) ಪ್ರಕರಣ 8ರೊಂದಿಗೆ ಓದಿಕೊಳ್ಳಲಾದ 
3ನೇ ಪ್ರಕರಣ (1) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರ ಕೆಳಗಿನ ನಿಯಮಗಳನ್ನು ಈ ಮೂಲಕ 
ಮಾಡುತ್ತದೆ: 


ನಿಯಮಗಳು 


1. ಶೀರ್ಷಿಕೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ(ವೈದ್ಯಕೀಯ) ಸೇವಾ 
(ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2011 ಎಂದು ಕರೆಯತಕ್ಕದ್ದು. 


(2) ಇವು, ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. ಪರಿಶಿಷ್ಟದ ತಿದ್ದುಪಡಿ:- ಕರ್ನಾಟಕ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ (ವೈದ್ಯಕೀಯ ) ಸೇವಾ (ನೇಮಕಾತಿ)ನಿಯಮಗಳು 2007ರ 
ಪರಿಶಿಷ್ಟದಲ್ಲಿ ತಿದ್ದುಪಡಿ ಮಾಡಲಾಗಿದೆ. 
( ಅ) ಕ್ರ. ಸಂ . 29ರ ನಂತರ ಮತ್ತು ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕೆಳಗಿನಂತೆ ಸೇರ್ಪಡೆಗೊಳಿಸಲಾಗಿದೆ: 


29 ( 2) 


ಹಿರಿಯ 


55 


| - 


ಫಾರ್ಮಸಿಸ್ಟ್ ವೃಂದದಿಂದ ಅರ್ಹತೆ 
ಮತ್ತು ಜೇಷ್ಠತೆಯ ಆಧಾರದ ಮೇರೆಗೆ 


ಫಾರ್ಮಸಿಸ್ಟ್ ವೃಂದದಲ್ಲಿ ಕಡಿಮೆ ಇಲ್ಲದಂತೆ 
5 ವರ್ಷಗಳ ಸೇವೆ ಸಲ್ಲಿಸಿರಬೇಕು.” 


ಫಾರ್ಮಸಿಸ್ಟ್ 
( 10000 
18150) 


( ಆ) ಫಾರ್ಮಸಿಸ್ಟ್ ವೃಂದದ ಹುದ್ದೆಯ ದಾಖಲೆಗಳಿಗೆ ಸಂಬಂಧಿಸಿದ ಕ್ರಮ ಸಂಖ್ಯೆ 29ರ,ಕಾಲಂ (3) ರ ಸಂಖ್ಯೆ *292 ” ಎಂಬುದಕ್ಕೆ “237” 
ಎಂದು ಬದಲಾಯಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಗೋವಿಂದಸ್ವಾಮಿ 
ಪೀಠಾಧಿಕಾರಿ -5 , 

ಕಾರ್ಮಿಕ ಇಲಾಖೆ, 
( ಕಾರಾವಿ ಯೋ ( ವೈ ) ಸೇವೆಗಳು ) 


LABOUR SECRETARIAT , 
NO .LD 59 LSI 2009 BANGALORE , DATED :30 -03- 2012. 

NOTIFICATION 
Whereas the draft of the Karnataka Employees State Insurance Scheme (Medical) Services , (Recruitment) Rules 2007 
was published as required by Clause (a ) of Sub - Section (2) of Section 3 of the Karnataka Civil Services Act 1978 (Karnataka Act 14 


2007 – Ya 


FDFEIT ODZIE,ADJod , Ike ne , 2009 


$ 50 


of 1990) In Notification No .LD 59 LSI 2009, dated :18-01-2012 in part IV A of the Karnataka Gezette No.PR -40 , dated :16 -02- 2012 
inviting objections and suggestions from all persons likely to be affected thereby within fifteen days from the date of its publication in 
the OfficialGezette . 


And whereas any objections and suggestions has notbeen received from any persons. 


Now therefore , in exercise of the powers confirred by sub - section (1) of section 3 , read with section of the Karnataaka State Civil 
Services Act 1978 (Karnataka Act 14 of 1990 ) the Government of Karnataka hereby makes the following rules namely : 


RULES 


1. Title and Commencement:-( 1) These rules may be called the Karnataka Employees State Insurance Scheme (Medical) 
Services (Recruitment) (Amendment) Rules , 2011 


(2 ) They shall come into force from the date of their publication in the Official Gazette . 


2. Amendment of Schedule :- In the Schedule to the Karnataka Employees State Insurance Scheme (Medical) Services 
(Recruitment) Rules, 2007 , 


( a ) After serial No . 29 and the entries relating thereto the following shall be inserted namely: 


“ 29 (a ) 


Senior Pharmacist 
( 10000 


By Promotion , 
From the cadre of 
pharmacist 


Must have put in a Service of 
not less than 5 years in the 
cadre of pharmacist.” 


18150) 


(b ) In the entries relating to the category ofpost of “ Pharmacist” at serial No .29 , in column (3 ) for the figure “ 292”, the figure “ 237 " 
shall be Substituted . 


By Order and in the Name of the Governor of Karnataka, 


GOVINDASWAMY, 

Desk Officer-5, 
LabourDepartment, 
(ESI Scheme (M ) Services) 


PR - 248 


HOME SECRETARIAT 

ORDER 
No . HD 128 SST 2012, Bangalore , Dated : 14th March , 2012 
WHEREAS the Government of Karnataka having regard to the circumstances prevailing in the State is satisfied that it is 
necessary that all Commissioners of Police and all the District Magistrates to be empowered to exercise the powers under sub 
section (2) of section 3 of the Karnataka Prevention of Dangerous Activities of Boot-leggers, Drug -Offenders, Gamblers, Goondas , 
Immoral Traffic Offenders and Slum -Grabbers Act, 1985 (Karnataka Act No. 12 of 1985 ). 


Now , therefore in exercise of the powers conferred by Sub -Section (2) of Section 3 of the Karnataka Prevention of 
Dangerous Activities of Boot Loggers , Drug -Offenders , Gamblers , Goondas, Immoral Traffic Offenders and Slum -Grabbers Act , 1985 
the Government of Karnataka hereby direct that allthe Commissioners of Police and all the District Magistrates in the State shall 
exercise the powers conferred by sub -section (1) of Section 3 within the limits of their jurisdiction for a period of three months from 
09 - 03 - 2012 to 08 - 06 - 2012 . 


By Order and in the Name of the Governor of Karnataka 

PRAKASH Y. K . 
Under Secretary to Government, 
Home Department (Law and Order) 


P . R . 201 


೪೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೯, ೨೦೧೨ 


ಭಾಗ - ೪ಎ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಒ 29 ಸಿಎನ್ ಎಸ್ 2008 ಬೆಂಗಳೂರು, ದಿನಾಂಕ : 13ನೇ ಮಾರ್ಚ್, 2012. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) 
ಹಾಗೂ 53ಎ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕರ್ನಾಟಕ ರಾಜ್ಯ ಕೈಗಾರಿಕಾ 
ವಾಣಿಜ್ಯ ಸಹಕಾರ ಬ್ಯಾಂಕ್ ನಿ., ಬುಲ್ ಟೆಂಪಲ್ ರಸ್ತೆ, ಬಸವನಗುಡಿ, ಬೆಂಗಳೂರು-4 ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಪ್ರಕರಣ 29 (1)ರ ಅಡಿಯಲ್ಲಿ 


1. ಶ್ರೀ ತಮ್ಮೇಶ್ ಬಿನ್ ಟಿ . ಚನ್ನಪ್ಪ, ಹೊಸಹುಡ್ಯ , ಕೇಶ್ವಾರ ಅಂಚೆ, ಚಿಕ್ಕಬಳ್ಳಾಪುರ ತಾಲ್ಲೂಕು & ಜಿಲ್ಲೆ. 

2. ಶ್ರೀ ದಾಸರಿ ಕೀರ್ತಿಕುಮಾರ್ ಬಿನ್ ದಾಸರಿ ಗೋಪಾಲ ನಾಯಕ, 2ನೇ ಮುಖ್ಯರಸ್ತೆ, 1ನೇ ಅಡ್ಡರಸ್ತೆ, ಲಕ್ಷ್ಮೀವೆಂಕಟೇಶ್ವರ ಬಡಾವಣೆ, 
ತುರುವನೂರು ರಸ್ತೆ , ಚಿತ್ರದುರ್ಗ. 

3 . ಕು . ಭಾರತಿ ಮಗದುಮ್, ನಂ . 133, ಎ . ಜಿ . ಎಸ್ . ಲೇ - ಔಟ್, 2ನೇ ಹಂತ, ಡಾಲರ್ ಕಾಲೋನಿ, ಆರ್. ಎಂ . ವಿ . 2ನೇ ಹಂತ, 


ಬೆಂಗಳೂರು- 560 094. 


ಪ್ರಕರಣ 53ಎ ಅಡಿಯಲ್ಲಿ 


1. ಶ್ರೀ ಕೆ. ವಿ. ರವೀಂದ್ರ ಬಿನ್ ಕೆ.ಎನ್. ವೆಂಕಟೇಶ್‌ಮೂರ್ತಿ , ಭಾರತ್ ರೈಸ್ ಮಿಲ್, ಚನ್ನಗಿರಿ ರಸ್ತೆ, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ. 
2. ಶ್ರೀ ಶಿವನಗೌಡ ನಿಂಗನಗೌಡ ನಾಡಗೌಡ, ಮೆಟಗುಡ್ಡ, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಬಿ. ಸಿ. ಸತೀಶ್, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್ . 202 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: 


: ಸಿಒ 109 ಸಿಎನ್ ಎಸ್ 2010 ಬೆಂಗಳೂರು, ದಿನಾಂಕ : 14ನೇ ಮಾರ್ಚ್, 2012 . 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಸಗಟು ಮಾರಾಟ ಮಳಿಗೆ ನಿ., ಮಿರ್ಜಾ ಇಸ್ಮಾಯಿಲ್ ರಸ್ತೆ, ಪಿ. ಜಿ. ಬಡಾವಣೆ, 
ದಾವಣಗೆರೆ - 577002 ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡುತ್ತದೆ . 


1. ಶ್ರೀ ವೀರಭದ್ರಸ್ವಾಮಿ ಬಿನ್ ಚಂದ್ರಶೇಖರಯ್ಯ , ದೀಕ್ಷಿತ್ ರಸ್ತೆ , ದಾವಣಗೆರೆ . 
2 . ಶ್ರೀಮತಿ ಕಲಾವತಿ ಕೋಂ ಎನ್. ಟಿ . ಅರಸ್ , # 604 /74, ಸೈಯದ್ಫೀರ್ ಬಡಾವಣೆ, ನಿಟ್ಟುವಳ್ಳಿ, ದಾವಣಗೆರೆ. 
3. ಶ್ರೀ ಆರ್. ಹನುಮಂತಪ್ಪ ಬಿನ್ ಗಂಗಪ್ಪ, ಕೊಂಡಜ್ಜಿ ರಸ್ತೆ, ವಿಜಯನಗರ ಬಡಾವಣೆ , 1ನೇ ಕ್ರಾಸ್ , 1ನೇ ಮೈನ್, ದಾವಣಗೆರೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಸಿ. ಸತೀಶ್, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್ . 203 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೯ , ೨೦೧೨ 


೪೯೩ 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 30 SRD 2010 , Bangalore , Dated : 22nd March , 2012 


In exercise of the powers conferred by the second proviso to sub -section (2 ) of section 3 of the Karnataka State Civil 
Services Act, 1978 (Karnataka Act 14 of 1990 ) the Government of Karnataka hereby makes the following rules , further to amend the 
Karnataka Government Secretariat Services (Recruitment) Rules, 1992, namely : 


RULES 


1. Title and commencement.- These rules may be called the Karnataka Government Secretariat Services 
(Recruitment) (Amendment) Rules , 2012 . 


2. Amendment of Schedule .-In the schedule to the Karnataka Government Secretariat Services (Recruitment) 
Rules , 1992, under the heading “ Il Office of the Resident Commissioner , New Delhi” in the entries relating to category of the post of 
the Deputy Liasion Officer at Sl. No. 8 , in column 3, for the figures 6 the figure 4’ shall be substituted . 


By Order and in the name of the Governor of Karnataka, 

D . NAGESH PHATAK , 

Under Secretary to Government, 
Department of Personnel and Administrative Reforms. (Service Rules ) 


P . R . 207 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 27 ಮುನೋಮು 2012. ಬೆಂಗಳೂರು, ದಿನಾಂಕ : 13ನೇ ಮಾರ್ಚ್, 2012 . 
ಕರ್ನಾಟಕ ಮುದ್ರಾಂಕ ಕಾಯ್ದೆ , 1957ರ (1957ರ ಕರ್ನಾಟಕ ಮುದ್ರಾಂಕ ಕಾಯ್ದೆ 34) ಕಲಂ 9 (1) ( ಎ) ರನ್ವಯ ಹಾಗೂ ನೋಂದಣಿ 
ಕಾಯ್ದೆ , 1908ರ ( 1908ರ ಕೇಂದ್ರೀಯ ಕಾಯ್ದೆ 16) ಕಲಂ 78 ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ 
ಹಿತದೃಷ್ಟಿಯಿಂದ ಭಾರತ ಸರ್ಕಾರದ Ministry of Corporate Affairs ನವರು ಬೆಂಗಳೂರು ನಗರದ ಎಂ . ಜಿ . ರಸ್ತೆಯಲ್ಲಿರುವ ರಹೇಜಾ ಟವರ್‌ನ 
ಯು. ಟಿ.ಎ. ಹೌಸ್ ನಲ್ಲಿರುವ ವಾಣಿಜ್ಯ ಮಳಿಗೆಯನ್ನು ಕ್ರಯಕ್ಕೆ ಪಡೆಯಲು ಬರೆಸಿಕೊಂಡ ಕ್ರಯದ ದಸ್ತಾವೇಜಿನ ನೋಂದಣಿಗೆ ಪಾವತಿಸಬೇಕಾಗುವ 
ಮುದ್ರಾಂಕ ಶುಲ್ಕದಲ್ಲಿ ಶೇ . 50 ರಷ್ಟು ವಿನಾಯಿತಿ ಹಾಗೂ ನೋಂದಣಿ ಶುಲ್ಕದಲ್ಲಿ ಪೂರ್ಣ ವಿನಾಯಿತಿ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಕೆ. ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 208 

ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ) 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 217 ಮುನೋಮು 2011. ಬೆಂಗಳೂರು, ದಿನಾಂಕ : 15ನೇ ಮಾರ್ಚ್, 2012. 
ಶ್ರೀ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ, ಬಾಗಲಕೋಟೆ ಈ ಸಂಸ್ಥೆಯ ಬೆಂಗಳೂರಿನ ನಾಲೆಜ್ ಪಾರ್ಕ್ ಆಫ್ ಇಂಡಿಯಾ ಟ್ರಸ್ಟ್ 
( ರಿ) ನಂ . 84 , ಸರಸ್ವತಿ ರಾಣೋಜಿರಾವ್ ರಸ್ತೆ, ಬಸವನಗುಡಿ, ಬೆಂಗಳೂರು- 4, ಟ್ರಸ್ಟಿನ ಎಲ್ಲಾ ಚರ ಸ್ಥಿರಾಸ್ತಿಗಳ ಜವಾಬ್ದಾರಿಯನ್ನು 
ವಿಲೀನಗೊಳಿಸುತ್ತಿರುವ ಸಂಬಂಧ ಲಿಖಿತ ವರ್ಗಾವಣೆ ಮಾಡಿಕೊಳ್ಳುತ್ತಿರುವ ದಸ್ತಾವೇಜಿನ ನೋಂದಣಿಗೆ ತಗಲಬಹುದಾದ ಮುದ್ರಾಂಕ ಶುಲ್ಕದಲ್ಲಿ 
ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ ಕಲಂ 9(1) ರನ್ವಯ ಶೇ . 50 ರಷ್ಟು ಮುದ್ರಾಂಕ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲು ಹಾಗೂ ನೋಂದಣಿ 
ಕಾಯ್ದೆ 1908ರ ಕಲಂ 78 ರನ್ವಯ ನೋಂದಣಿ ಶುಲ್ಕದಲ್ಲಿ ಸಂಪೂರ್ಣ ವಿನಾಯಿತಿಯನ್ನು ನೀಡಿ ಸರ್ಕಾರವು ಆದೇಶಿಸಿದೆ. 

ಈ ಅಧಿಸೂಚನೆಯನ್ನು ದಿನಾಂಕ : 05 - 03 - 2012 ಸಂಖ್ಯೆ : ಆಇ 213 ವೆಚ್ಚ-7/2012ರಲ್ಲಿ ಆರ್ಥಿಕ ಇಲಾಖೆಯು ನೀಡಿರುವ ಸಹಮತಿ 
ಅನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಕೆ. ರಾಮಚಂದ್ರ , 

- ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 209 

ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ) 


೪೯೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯ , ೨೦೧೨ 


ಭಾಗ – ೪ಎ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಇ 68 ಎಂಆರ್‌ಇ 2012 ಬೆಂಗಳೂರು, ದಿನಾಂಕ : 17ನೇ ಮಾರ್ಚ್, 2012 . 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 11 (1)(ix) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಪಾಂಡವಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ : 


ಸದಸ್ಯರ ಹೆಸರು 
ಕ್ರಮ ಸಂ . 

ಶ್ರೀಯುತರು / ಶ್ರೀಮತಿ 
01 | ಜಗದೀಶ್ ಬಿನ್ ಚಿಕ್ಕಮೂಗೇಗೌಡ, ಚಿಕ್ಕಬ್ಯಾಡರಹಳ್ಳಿ, ಪಾಂಡವಪುರ ತಾಲ್ಲೂಕು. 
02 | ಬಿ. ನಿಂಗಪ್ಪ ಬಿನ್ ಬಸಪ್ಪ, ಹಾಗನಹಳ್ಳಿ , ಪಾಂಡವಪುರ ತಾಲ್ಲೂಕು. 

ಪ್ರಕಾಶ ಬಿನ್ ಪುಟ್ಟಸ್ವಾಮಿಗೌಡ, ಸಂಗಾಪುರ, ಪಾಂಡವಪುರ ತಾಲ್ಲೂಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಕೆ. ವಾಸುದೇವ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ -1, 
ಪಿ . ಆರ್ . 210 

ಸಹಕಾರ ಇಲಾಖೆ. 
ಕೃಷಿ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಕೃಇ 04 ಕೃತೋಪ2011 ಬೆಂಗಳೂರು, ದಿನಾಂಕ : 28ನೇ ಜನವರಿ , 2012. 
ಅಧಿಸೂಚನೆ ಸಂಖ್ಯೆ : ಕೃಣ 04 ಕೃತೋಪ 2011, ದಿನಾಂಕ : 31 - 12 - 2011ರಲ್ಲಿ ಮಾಹಿತಿಹಕ್ಕು ಅಧಿನಿಯಮ 2005ರ ಕಲಂ 
4(1) ( ಎ) ರಡಿ ಕೃಷಿ ಇಲಾಖೆಯ ಕಾರ್ಯನಿರ್ವಹಣೆ ಹಾಗೂ ಇಲಾಖೆಯಲ್ಲಿ ನಿರ್ವಹಿಸುವ ವಿಷಯಗಳಿಗೆ ಸಂಬಂಧಿಸಿದಂತೆ ಕೃಷಿ (ಸೇವೆಗಳು ) ವಿಭಾಗ : 
ಕೃಷಿ - ಎ ಶಾಖೆಯ ನಂತರದ ಕ್ರಮ ಸಂಖ್ಯೆ 3ರಲ್ಲಿ ವಿಷಯ ನಿರ್ವಹಿಸುವ ಕಡತ/ ದಾಖಲೆಗಳಲ್ಲಿ ನಿರ್ವಹಿಸುವ ಮೂರು ಅಕ್ಷರಗಳ ಸೂಚಿ ಪದ 
(Trilated Index) ಗಳ AGE ನಂತರದಲ್ಲಿ AGP ಕೃಪಬ ಎಂಬ ಪದವನ್ನು ಸೇರಿಸಿ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮಂಜುನಾಥ ಪಾಟೀಲ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕೃಷಿ ಇಲಾಖೆ, (ಸೇವೆಗಳು ಮತ್ತು ಸಮನ್ವಯ ) 


ಪಿ . ಆರ್ . 219 


ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಒ 184 ಸಿಎನ್ಎಸ್ 2008, ಬೆಂಗಳೂರು, ದಿನಾಂಕ : 17ನೇ ಮಾರ್ಚ್, 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 184 ಸಿಎನ್‌ಎಸ್ 2008 ದಿನಾಂಕ 20 -12 - 2011ರಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಹೊಸದುರ್ಗ ಇದರ ಆಡಳಿತ ಮಂಡಳಿಗೆ ನಾಮನಿರ್ದೇಶನ ಮಾಡಿದ್ದ ಶ್ರೀ 
ರಾಮಸ್ವಾಮಿ ಬಿನ್ ಬಂದಯ್ಯ , ಶ್ರೀರಾಂಪುರ, ಹೊಸದುರ್ಗ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 184 
ಸಿಎನ್‌ಎಸ್ 2008 ದಿನಾಂಕ 22 - 11- 2011ರಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 
ಹೊಸದುರ್ಗ ಇದರ ಆಡಳಿತ ಮಂಡಳಿಗೆ ನಾಮನಿರ್ದೇಶನ ಮಾಡಿದ್ದ ಶ್ರೀಮತಿ ಭಾಗ್ಯಮ್ಮ ಕೋಂ ಅಂಜನಪ್ಪ, ಹೊನ್ನೇನಹಳ್ಳಿ, ಹೊಸದುರ್ಗ ತಾಲ್ಲೂಕು 
ಇವರ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 11) ರ ಪ್ರಕರಣ 29ರ 
ಉಪ ಪ್ರಕರಣ (1) ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಡಿ. ಎಸ್ . ಶಂಕ್ರಪ್ಪ, ಕಂಠಾಪುರ, ಹೊಸದುರ್ಗ 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಇವರನ್ನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೯ , ೨೦೧೨ 


೪೯೫ 


ಹೊಸದುರ್ಗ ಮತ್ತು ಶ್ರೀಮತಿ ಸಣ್ಣಮ್ಮ ಕೋಂ ಬಿ. ನಾಗಣ್ಣ, ಶ್ರೀರಾಂಪುರ ಇವರನ್ನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು ವ್ಯವಸಾಯೋತ್ಪನ್ನ 
ಮಾರಾಟ ಸಹಕಾರ ಸಂಘ ನಿ., ಹೊಸದುರ್ಗ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ 
ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಸಿ. ಸತೀಶ್, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್ . 220 


ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಿಒ 5 ಸಿಎನ್ಎಸ್ 2012, ಬೆಂಗಳೂರು, ದಿನಾಂಕ : 16ನೇ ಮಾರ್ಚ್, 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 5 ಸಿಎನ್ಎಸ್ 2012 ದಿನಾಂಕ 02 - 02 - 2012ರಲ್ಲಿ ಶ್ರೀ ಡಿ . ಎಂ . ಶಂಕರೇಗೌಡ ಬಿನ್ 
ಮೋಗಣ್ಣಗೌಡ, ಎಂ . ಐ . ಜಿ - 11 , ಹೌಸಿಂಗ್ ಬೋರ್ಡ್ , ಚನ್ನರಾಯಪಟ್ಟಣ ಟೌನ್, ಹಾಸನ ಜಿಲ್ಲೆ, ಇವರನ್ನು ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ 
ನಿಯಮಿತ, ಶ್ರೀನಿವಾಸಪುರ, ಚನ್ನರಾಯಪಟ್ಟಣ ತಾಲ್ಲೂಕು, ಹಾಸನ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ನಾಮನಿರ್ದೇಶನವನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಸಿ . ಸತೀಶ್, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್ . 221 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 33 ಮುಸೇವಿ 2012 , ಬೆಂಗಳೂರು, ದಿನಾಂಕ : 08ನೇ ಮಾರ್ಚ್, 2012 . 
ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತಿಗೆ ಸದಸ್ಯರಾಗಿ ನಾಮ ನಿರ್ದೇಶನ ಹೊಂದಿದ್ದ ಶ್ರೀ ಸಿದ್ದಪ್ಪ, “ ಚಿನ್ನಯ ” ಗೋವಿಂದರಾಜನಗರ, 
ಬೆಂಗಳೂರು ಇವರು ನಿಧನರಾಗಿರುವ ಹಿನ್ನೆಲೆಯಲ್ಲಿ, ಸರ್ಕಾರಿ ಆದೇಶ ಸಂಖ್ಯೆ : ಕಂಇ 79 ಮುಸೇವಿ 2011 ದಿನಾಂಕ : 13 - 07 - 2011ನ್ನು ಭಾಗಶಃ 
ಮಾರ್ಪಡಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ಸಂಸ್ಥೆಗಳ 
ಅಧಿನಿಯಮ (1997) ರ ಕಲಂ 20ರ ಅಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಶ್ರೀ ಅಶೋಕ ಕುಮಾರ್ ಬಾದಿ, ನಂ . 9 - 112 ( ಎ), ಶ್ರೀ ಪ್ರಶಾಂತಿ , 
ಸೋಮೇಶ್ವರ ಅಂಚೆ, ಉಚ್ಚಿಲ್, ಮಂಗಳೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಇವರನ್ನು ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರನ್ನಾಗಿ ನಾಮ ನಿರ್ದೇಶನ 
ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ . ಉಮಾಪತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಮುಜರಾಯಿ ) 


ಪಿ . ಆರ್ , 224 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 73 ಎಲ್‌ಜಿಇ 2011, ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್, 2012. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಬಳ್ಳಾರಿ ಜಿಲ್ಲೆ, ಶಿರಗುಪ್ಪ ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ. 


೪೯ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೨ 


ಭಾಗ - ೪ 


ಸದಸ್ಯರು 


ಕ್ರಮ ಸಂ . | 

1. | 


ತಾಲ್ಲೂಕು 
ಶಿರಗುಪ್ಪ 


1) ಶ್ರೀ ಎಂ . ಎಸ್. ಸೋಮಲಿಂಗಪ್ಪ, ಶಾಸಕರು 


ಅಧ್ಯಕ್ಷರು 


2 ) ಶ್ರೀ ಹುಸೇನ್ ಪೀರ್ ತಂದೆ ಮಾಬುಸಾಬ 

ರಾವಿಹಾಳ್ ಅಂಚೆ, ಶಿರುಗುಪ್ಪ ತಾಲ್ಲೂಕು 


ಸದಸ್ಯರು ( ಸಾಮಾನ್ಯ ) 


3) ಭೀಮಪ್ಪ ತಂದೆ ಈರಣ್ಣ 

ಶಿರಿಗೇರಿ ಅಂಚೆ, ಶಿರುಗುಪ್ಪ ತಾಲ್ಲೂಕು 


ಸದಸ್ಯರು ( ಪ. ಜಾತಿ) 


ಸದಸ್ಯರು ( ಮಹಿಳೆ) 


4) ಶ್ರೀಮತಿ ಪಾರ್ವತಮ್ಮ ಗಂಡ ನಿಂಗಪ್ಪ 

ಬೈರಗಮದಿನ್ನಿ ಅಂದೆ, ಶಿರುಗುಪ್ಪ ತಾಲ್ಲೂಕು 
5) ತಹಶೀಲ್ದಾರ್‌, ಶಿರುಗುಪ್ಪ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 


ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಜೆ. ಲಕ್ಷ್ಮೀನಾರಾಯಣ, 
ಪಿ. ಆರ್ . 232 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ- 3). 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ಆರ್ 2008 (B -4) ( ಭಾಗ) ಬೆಂಗಳೂರು, ದಿನಾಂಕ : 21ನೇ ಮಾರ್ಚ್, 2012. 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ 01 -12 
2008ರಂದು ಹೊರಡಿಸಿರುವ ಅಧಿಸೂಚನೆಯನ್ನು ರದ್ದುಪಡಿಸಿ, ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಶಿರಗುಪ್ಪ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1. ಶ್ರೀ ಚಾಗಿಸುಬ್ಬಯ್ಯ ತಂದೆ ಚಾಗಿ ನರಸಪ್ಪ, ಶಿರಗುಪ್ಪ . 
2. ಶ್ರೀ ಶಾವಿಪಲ್ಲೆ ಬಸವರಾಜು ತಂದೆ ಶಾವಿಪಲ್ಲೆ ಮಲ್ಲಪ್ಪ, ಹಳೇ ಆಂಜನೇಯ ಸ್ವಾಮಿಗುಡಿ ಹತ್ತಿರ, ಶಿರಗುಪ್ಪ. 
3. ಶ್ರೀ ಸುಂಕಪ್ಪ ತಂದೆ ಹನುಮಂತಪ್ಪ, ಸದಾಶಿವ ನಗರ, ಶಿರಗುಪ್ಪ . 
4 . ಶ್ರೀ ಪಜುಲ್ ಸಾಬ್ ತಂದೆ ಮಹಮದ್ ಇಬ್ರಾಹಿಂ ಸಾಬ್, ರಾಮಕೃಷ್ಣ ಟಾಕೀಸ್ ಹತ್ತಿರ, ಶಿರಗುಪ್ಪ. 
5. ಶ್ರೀಮತಿ ಸುಜಾತ ಗಂಡ ಹುಲಗಪ್ಪ, 7ನೇ ವಾರ್ಡ್, ಶಿರಗುಪ್ಪ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ. ರಾಮಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 233 

ನಗರಾಭಿವೃದ್ಧಿ ಇಲಾಖೆ. 
ವಸತಿ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ವಇ 102 ಕಗೃಮಂ 2012, ಬೆಂಗಳೂರು, ದಿನಾಂಕ : 27ನೇ ಮಾರ್ಚ್ , 2012 . 
ಕರ್ನಾಟಕ ಗೃಹ ಮಂಡಳಿ ಅಧಿನಿಯಮ 1962ರ ಸೆಕ್ಷನ್ 3( 2)( ಎ) ಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಜಿ. ಟಿ. 
ದೇವೇಗೌಡ ಇವರನ್ನು ದಿನಾಂಕ: 01 - 07 - 2011ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಕರ್ನಾಟಕ ಗೃಹ 
ಮಂಡಳಿಯ ಅಧ್ಯಕ್ಷರನ್ನಾಗಿ ಪುನರ್‌ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಪಾರ್ವತಿ, 
ಪೀಠಾಧಿಕಾರಿ - 3, 
ವಸತಿ ಇಲಾಖೆ. 


ಪಿ . ಆರ್ . 239 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯, ೨೦೧೨ 


೪೯೭ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಎಫ್‌ಡಿ 26 ಇಎಎ 2011(1), ಬೆಂಗಳೂರು, ದಿನಾಂಕ: 24ನೇ ಮಾರ್ಚ್, 2012. 
ಕರ್ನಾಟಕ ಅಬಕಾರಿ ಕಾಯ್ದೆ, 1965 ( ಕರ್ನಾಟಕ ಕಾಯ್ದೆ 21966) ರ ಕಲಂ 24 ಹಾಗೂ ಕರ್ನಾಟಕ ಅಬಕಾರಿ ( ಭಾರತೀಯ ಮತ್ತು 
ವಿದೇಶಿ ಮದ್ಯಗಳ ಮಾರಾಟ) ನಿಯಮಗಳು , 1968ರ ನಿಯಮ 8ರ ಉಪ ನಿಯಮ ( 4) ರೊಂದಿಗೆ ಓದಲಾದಂತೆ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಸರ್ಕಾರದ ಅಧಿಸೂಚನೆ ಸಂ . ಎಫ್‌ಡಿ 26 ಇಎಎ 2011 ದಿನಾಂಕ : 24 - 03 - 2011ನ್ನು ಮುಂದುವರೆಸುತ್ತಾ, ಕರ್ನಾಟಕ ಸರ್ಕಾರವು, ಇದೇ 
ನಿಯಮಗಳ ನಿಯಮ 3(1), 3( ಎ), 3(11) ಮತ್ತು 3(11ಎ)ರಡಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಮತ್ತು ಸಗಟು ಮದ್ಯ ಮಾರಾಟದ ಹಕ್ಕನ್ನು ಕರ್ನಾಟಕ ರಾಜ್ಯ 
ಪಾನೀಯ ನಿಗಮ ನಿಯಮಿತಕ್ಕೆ ಮಂಜೂರು ಮಾಡಿರುವುದರಿಂದ, ನಿಗಮವು, 2010 - 11ನೇ ಅಬಕಾರಿ ವರ್ಷದ ಏಪ್ರಿಲ್ 2011 ರಿಂದ ಜೂನ್ 2011ರ 
ವರೆಗಿನ ಅವಧಿಯಲ್ಲಿ ನಡೆಸಿರುವ ಮದ್ಯ ಮಾರಾಟ ವಹಿವಾಟಿನ ಮದ್ಯದ ಖರೀದಿ ಬೆಲೆಯ ಶೇಕಡ 6. 9ರಷ್ಟು ಪ್ರಿವಿಲೇಜ್ ಶುಲ್ಕವನ್ನು ಸರ್ಕಾರಕ್ಕೆ 
ಪಾವತಿಸತಕ್ಕದ್ದೆಂದು ನಿರ್ದಿಷ್ಟಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ. ಎನ್ . ವೆಂಕಟಚಲಪತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಅಬಕಾರಿ). 


ಪಿ . ಆರ್ . 240 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಎಫ್ಡಿ 26 ಇಎಎ 2011 ( 2), ಬೆಂಗಳೂರು, ದಿನಾಂಕ: 24ನೇ ಮಾರ್ಚ್, 2012 . 
ಕರ್ನಾಟಕ ಅಬಕಾರಿ ಕಾಯ್ದೆ , 1965 (ಕರ್ನಾಟಕ ಕಾಯ್ದೆ 21/1966) ರ ಕಲಂ 24 ಹಾಗೂ ಕರ್ನಾಟಕ ಅಬಕಾರಿ ( ಭಾರತೀಯ ಮತ್ತು 
ವಿದೇಶಿ ಮದ್ಯಗಳ ಮಾರಾಟ) ನಿಯಮಗಳು, 1968ರ ನಿಯಮ 8ರ ಉಪ ನಿಯಮ (4) ರೊಂದಿಗೆ ಓದಲಾದಂತೆ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಇದೇ ನಿಯಮಗಳ ನಿಯಮ 3(1), 3( ಎ), 3 (11) ಮತ್ತು 3( llಎ) ರಡಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಮತ್ತು ಸಗಟು ಮದ್ಯ 
ಮಾರಾಟದ ಹಕ್ಕನ್ನು ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತಕ್ಕೆ ಮಂಜೂರು ಮಾಡಿರುವುದರಿಂದ, ನಿಗಮವು, 2011 -12ನೇ ಅಬ 
ಜುಲೈ 2011 ರಿಂದ ಮಾರ್ಚ್ 2012ರ ವರೆಗಿನ ಅವಧಿಯಲ್ಲಿ ನಡೆಸಿರುವ ಮದ್ಯ ಮಾರಾಟ ವಹಿವಾಟಿನ ಮದ್ಯದ ಖರೀದಿ ಬೆಲೆಯ ಶೇಕಡ 7ರಷ್ಟು 
ವಿಲೇಜ್ ಶುಲ್ಕವನ್ನು ಸರ್ಕಾರಕ್ಕೆ ಪಾವತಿಸತಕ್ಕದ್ದೆಂದು ನಿರ್ದಿಷ್ಟಪಡಿಸಿದೆ. ಈ ಅಬಕಾರಿ ವರ್ಷದ ಮುಂದಿನ ಅವಧಿಗೆ ವಿಲೇಜ್ ಶುಲ್ಕವನ್ನು 
ಪ್ರತ್ಯೇಕವಾಗಿ ನಿಗದಿಪಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ. ಎನ್ . ವೆಂಕಟಚಲಪತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 241 

ಆರ್ಥಿಕ ಇಲಾಖೆ ( ಅಬಕಾರಿ). 


PERSONNEL AND ADMINISTRATIVE REFORMS SECRETARIAT 


NOTIFICATION 


No . DPAR 7 SMR 2012, Bangalore , Dated : 21st March , 2012 


In exercise of the powers conferred by clause (ff) of rule 3 of the Karnataka Government Servants’ (Medical Attendance) 
Rules 1963 , the Government ofKarnataka hereby adds the following item after item 295 of Schedule I to the said rules ,namely : 


(296 ) Renuka Eye Hospital, 1st Floor, Lakshmi Complex, P .B. Road , Haveri-581110. 


By Order and in the name of the Governor ofKarnataka , 

D . NAGESH PHATAK , 

Under Secretary to Government, 
Department of Personnel and Administrative Reforms (Service Rules -2) 


೪೯೮ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯ , ೨೦೧೨ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 7 ಎಸ್ಎಂಆರ್ 2012. ಬೆಂಗಳೂರು, ದಿನಾಂಕ : 21ನೇ ಮಾರ್ಚ್, 2012. 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು , 1963ರ ನಿಯಮ 3ರ ಖಂಡ ( ಎಫ್ಎಫ್) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್-1ರ ಐಟಂ 295ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ : 

(296 ) ರೇಣುಕಾ ಐ ಹಾಸ್ಪಿಟಲ್ , 1ನೇ ಮಹಡಿ, ಲಕ್ಷ್ಮೀ ಕಾಂಪ್ಲೆಕ್ಸ್ , ಪಿ. ಬಿ. ರಸ್ತೆ, ಹಾವೇರಿ - 581110 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ. ನಾಗೇಶ್ ಪಾಟಕ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು -2) 


ಪಿ . ಆರ್ . 245 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO . DPAR 8 SMR 2012, Bangalore, Dated : 21stMarch , 2012. 
In exercise of the powers conferred by clause (ff) of rule 3 of the Karnataka Government Servants (Medical Attendance ) 
rules 1963, the Government of Karnataka hereby adds the following item after item 296 of Schedule I to the said rules , namely : 

(297 ) St. Joseph s Hospital, # 176 , Bannimantap , Mysore -570 015 . 


By Order and in the Name of the Governor of Karnataka 

D . NAGESH PHATAK , 

Under Secretary to Government, 
Department of Personnel and Administrative Reforms 

(Service Rules-2 ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 8 ಎಸ್ಎಂಆರ್ 2012 , ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್, 2012 . 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್ಎಫ್) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- I ರ ಐಟಂ 296 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ : 

(297) ಸೆಂಟ್ ಜೋಸೆಫ್ ಹಾಸ್ಪಿಟಲ್, #176 , ಬನ್ನಿಮಂಟಪ, ಮೈಸೂರು- 570 015. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ . ನಾಗೇಶ್ ಪಾಟಕ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 2). 


ಪಿ . ಆರ್ . 249 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 425 ಬೆಮಪ್ರಾ 2011 , ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್, 2012 . 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಪ್ರಕರಣ 3(3)( ಎಂ ) ಮತ್ತು (4)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡವರನ್ನು ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಅಇ 425 ಬೆಮಪ್ರಾ 2011 
( ಭಾಗ) ದಿನಾಂಕ: 17 -2 - 2012ರಲ್ಲಿ ನಾಮನಿರ್ದೇಶನ ಮಾಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೯ , ೨೦೧೨ 


೪೯೯ 


ಕ್ರಮ 


ಹೆಸರು ಮತ್ತು ವಿಳಾಸ 


ವರ್ಗ 


ಜವಾಬ್ದಾರಿ 


ಸಂಖ್ಯೆ 


ಶ್ರೀ . ಗೋಪಾಲ ಸದಾಶಿವ ಘಟಕಾಂಬಳೆ 


ಎಸ್ . ಸಿ 


ಸದಸ್ಯರು 


ಶ್ರೀ . ಸೂರಪ್ಪ ರೇವಣಸಿದ್ದಪ್ಪ ಮಿರ್ಜಿ 


ಸಾಮಾನ್ಯ 


ಸದಸ್ಯರು 


ಆದರೆ, ಮೇಲೆ ಪ್ರಸ್ತಾಪಿಸಿರುವ ನಾಮನಿರ್ದೇಶಿತ ಸದಸ್ಯರ ಪೈಕಿ ಶ್ರೀ ಗೋಪಾಲ ಸದಾಶಿವ ಘಟಕಾಂಬಳೆ (ಎಸ್.ಸಿ) ರವರ 
ನಾಮನಿರ್ದೇಶನವನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಪ್ರಕರಣ 3(3)( ಎಂ ) ಮತ್ತು ( 4) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರದ ಇಚ್ಛಾನುಸಾರ ರದ್ದುಪಡಿಸಿದೆ. ಇವರ ಸ್ಥಾನದಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ 
ಪ್ರಕರಣ 3(3)( ಎಂ ) ಮತ್ತು ( 4) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ನಾಮ ನಿರ್ದೇಶನ 


ಕ್ರಮ 


ಹೆಸರು ಮತ್ತು ವಿಳಾಸ 


ವರ್ಗ 


ಜವಾಬ್ದಾರಿ 


ಸಂಖ್ಯೆ 


| ಎಸ್. ಸಿ 


ಸದಸ್ಯರು 


ಶ್ರೀ . ರಾಜಕುಮಾರ ಲಕ್ಷ್ಮಣ ಜಾಧವ ಅಲ್ಲಾಪುರ ತಾಂಡ, 
| ಸಿಂದಗಿ ರಸ್ತೆ , ಬಿಜಾಪುರ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ. ಎಂ . ವಾಸುದೇವರಾವ್, 


ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಪಿ . ಆರ್ . 250 


ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ನಅಇ 125 ಎಂಎಲ್ಆರ್ 2008 (A-23(P), ಬೆಂಗಳೂರು, ದಿನಾಂಕ: 28ನೇ ಮಾರ್ಚ್, 2012 . 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)(b)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಿನಾಂಕ: 
28 - 05 -2009ರಲ್ಲಿ ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸಿ, ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಚಿಕ್ಕಬಳ್ಳಾಪುರ ನಗರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಶ್ರೀನಿವಾಸ ಬಿನ್ ಲೇಟ್ ನಾರಾಯಣಸ್ವಾಮಿ, ನಂ 179, 1ನೇ ಕ್ರಾಸ್, ಶಾಂತಿನಗರ, ವಾರ್ಡ್ ನಂ21 , ಚಿಕ್ಕಬಳ್ಳಾಪುರ. 
2. ಶ್ರೀ ಎಸ್. ಶಶಿಧರ್ ಬಿನ್ ಲೇಟ್ ಚಿಕ್ಕಸಂಜೀವಯ್ಯ ಶೆಟ್ಟಿ, ನಂ .330, 19ನೇ ವಾರ್ಡ್, ಹಳೇ ರೇಷ್ಮೆಗೂಡಿನ ಮಾರುಕಟ್ಟೆ ರಸ್ತೆ, 

ಚಿಕ್ಕಬಳ್ಳಾಪುರ. 
3. ಶ್ರೀ . ಆರ್.ಎನ್. ರಾಮಚಂದ್ರ ಬಿನ್ ಲೇಟ್ ಆರ್. ಜಿ. ನಂದೀಶಯ್ಯ , ನಂ .233, ಅಡೇನಹಳ್ಳಿ ಬೀದಿ, ಕಾರ್ಖಾನೆಪೇಟೆ, ಚಿಕ್ಕಬಳ್ಳಾಪುರ. 
4. ಶ್ರೀ ಎನ್. ವೆಂಕಟೇಶ್ ಬಿನ್ ಲೇಟ್ ನಾರಾಯಣಪ್ಪ , ನಂ . 104 , ಭಗತ್‌ಸಿಂಗ್‌ನಗರ, 2ನೇ ಕ್ರಾಸ್ , ವಾರ್ಡ್ ನಂ .4 , ಚಿಕ್ಕಬಳ್ಳಾಪುರ. 
5. ಶ್ರೀಮತಿ ದೀನಾಮಣಿ ಕೋಂ .ವಿ. ಸಿ.ಮೋಹನ್ , ಚೌಡೇಶ್ವರಿ ದೇವಸ್ಥಾನದ ಕ್ರಾಸ್ , ಕೃಷ್ಣ ಟಾಕೀಸ್ ರಸ್ತೆ , ಚಿಕ್ಕಬಳ್ಳಾಪುರ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ವಿ. ರಾಮಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ .ಆರ್. 251 

ನಗರಾಭಿವೃದ್ಧಿ ಇಲಾಖೆ. 


೫೦೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯ , ೨೦೧೨ 


ಭಾಗ – ೪ಎ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಇ 62 ಎಂಆರ್‌ಇ 2012 , ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್, 2012 . 
- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 18(2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, “ಶ್ರೀ ಪಿ.ಎ . ಪೆಮ್ಮಯ್ಯ ” ಇವರನ್ನು ಮಡಿಕೇರಿ ತಾಲ್ಲೂಕು ವ್ಯವಸಾಯೋತ್ಪನ್ನ ಸಹಕಾರ ಮಾರಾಟ ಮತ್ತು ಪರಿವರ್ತನಾ 
ಸಂಘ ನಿಯಮಿತ, ಮುರ್ನಾಡು ಈ ಸಂಘದ ಆಡಳಿತ ಮಂಡಳಿ ವತಿಯಿಂದ “ ಮಡಿಕೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ” ಸದಸ್ಯರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಕೆ. ವಾಸುದೇವ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
ಪಿ.ಆರ್. 253 

ಸಹಕಾರ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO . DPAR 01 SAS 2011( P ), Bangalore, Dated : 27th March , 2012 . 


Notification No. 14015 /11/2010 - AIS (I)-B , dated 14- 3-2012 of Government of India ,Ministry of Personnel, Public Grievances 
& Pensions, Department of Personnel & Training, New Delhi is hereby republished : 


No. 14015/ 11/ 2010- AIS (1)- B 

Government of India , 
Ministry of Personnel, Public Grievances & Pensions 
Department of Personnel & Training 

New Delhi, the 14th March , 2012 . 

NOTIFICATION 
In pursuance of the order of Hon ble High Court of Karnataka dated 5.8.2011 in W .P.No. 3855/ 2007 filed by Sh . N .M .Panali 
and in exercise of the powers conferred by Rule 8 (1) of the Indian Administrative Service (Recruitment) Rules , 1954 read with 
Regulation 9( 1) of the Indian Administrative Service (Appointment by Promotion ) Regulations , 1955 and Rule 3 of the Indian 
Administrative Service (Probation ) Rules, 1954 , the President is pleased to appoint the following member of the State Civil Service of 
Karnataka to the Indian Administrative Service against the vacancies determined by Government of India under Regulation 5(1) of 
the said Regulations in consultation with the State Government for the Select List 2010 (Against the vacancies of 2010), on 
probation until further orders and to allocate him to the Karnataka Cadre, under Rule 5 (1) of the Indian Administrative Service 
(Cadre ) Rules , 1954 . 


(Select List 2010 (Against the vacancies of 2010 ) 


Shri N . M .Panali 


S . S .Shukla, 
Under Secretary to the Government of India . 


By Order and in the Name of the Governor ofKarnataka 

U .H . NARAYANASWAMY, 


Under Secretary to Government , 

DPAR (Services- 1). 


PR : 254 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯ , ೨೦೧೨ 


೫೦೧ 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO. DPAR 236 SPS 2011 ( P ), Bangalore, Dated : 27 March , 2012, 
The Notification No.1- 18011/03/2012/IPS -IV dated : 12th March , 2012 of Government of India , Ministry of Home Affairs , 
New Delhi is hereby republished . 

(TO BE PUBLISHED IN THE GAZETTE OF INDIA, PART-1 SECTION -2) . 

No.1- 18011 /03/2012/-IPS -IV 

Government of India 
Ministry of Home Affairs 

Room No. 220, North Block, 
New Delhi-1100001 , dated 12th March, 2012 


NOTIFICATION 
In exercise of powers conferred by Rule -3A of Indian Police Service (Probation ) Rules, 1954, the President is pleased to 
confirm in the Indian Police Service, the following members of the Indian Police Service borne on the cadre of KARNATAKA with 
effect from datesmentioned against their names. 


Name of the IPS Probationers 


Date of Confirmation 


2 


S /Shri 


- 


01 . 09 . 2010 


N 


01 .09 . 2010 


N 


Anupam Agrawal, IPS (KTK :2008 ) 
Ram Niwas Sepat, IPS (KTK :2008 ) 
Boralingaiah M .B ., IPS (KTK :2008 ) 
Ajay Hilori, IPS (KTK : 2008) 
Smt Rohini Katoch, IPS ( KTK:2008) 


22 .12. 2010 


01 . 09. 2010 


=|೧ 


| 


22 .12. 2010 


Rajinder Kumar 
Section Officer (IPS - IV ) 
Ph. No.011-23094038. 


10 


The Manager, 
Government of India Press , 
Faridabad (Haryana). 
No.1-19011 /03/ 2012/IPS-IV 
2012 


dated the 12th March 


By Order and in the Name of the Governor of Karnataka , 

N .SRINIVASAMURTHY , 
Under Secretary to Government , 

DP & AR (Services- IV ). 


PR : 255 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 221 ಕಸಧ 2012 , ಬೆಂಗಳೂರು, ದಿನಾಂಕ : 24ನೇ ಮಾರ್ಚ್, 2012 . 
ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಗೆ ಈ ಕೆಳಕಂಡವರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ. 


೫೦೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯ , ೨೦೧೨ 


ಭಾಗ – ೪ಎ 


ಕ್ರ. ಸಂ . 


ಶ್ರೀ /ಶ್ರೀಮತಿ 
ಅಡ್ಡಂಡ ಸಿ. ಕಾರ್ಯಪ್ಪ “ ರಂಗಭೂಮಿ”, ಪೊನ್ನಂಪೇಟೆ 
ಪ್ರೊ , ಇಟ್ಟರ ಕೆ. ಬಿದ್ದಪ್ಪ, ಗೋಣಿಕೊಪ್ಪ 
ಚೇಂದಿರ ನಿರ್ಮಲಾ ಬೋಪಣ್ಣ , ಪೊನ್ನಂಪೇಟೆ | 
ಮಾಳೇಟಿರ ಅಭಿಮನ್ಯು ಕುಮಾರ್‌, ಸೋಮವಾರಪೇಟೆ 
ಬೊಟ್ಟೋಳಂಡ ಮಿಟ್ಟು ಪೂಣಚ್ಚ, ಪೇರೂರು 
ಚರ್ಮಂಡ ಪೂವಯ್ಯ (ಅಷ್ಟುಣು), ಕುಂಜಿಲಗೇರಿ | 
ಕುಡಿಯರ ತಮ್ಮಯ್ಯ , ಯುವಕಪಾಡಿ ( ಪರಿಶಿಷ್ಟ ಪಂಗಡ) 
ಕಸ್ತೂರಿ ಗೋವಿಂದಮ್ಮಯ್ಯ , ಗೌಳಿ ಬೀದಿ, ಮಡಿಕೇರಿ 
ಚೇಂದ೦ಡ ಸುಮಿ ಸುಬ್ಬಯ್ಯ , ಮಾಲ್ದಾರೆ | 
ಮೇಲಪಂಡ, ಎ. ರಮೇಶ್, ಹೈಸೊಲ್ಲೂರು 
| ಉಮಾಪ್ರಭು, ನಾಪೋಕ್ಲು . 


ಅಧ್ಯಕ್ಷರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ , 

ಸರ್ಕಾರದ ಉಪ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


ಪಿ . ಆರ್ . 256 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 338 ವೆಚ್ಚ -12/12 , ಬೆಂಗಳೂರು, ದಿನಾಂಕ : 28ನೇ ಮಾರ್ಚ್ , 2012. 
ಕಾರವಾರದಲ್ಲಿನ ವಾಣಿಜ್ಯ ತೆರಿಗೆ ಇಲಾಖೆ ಕಟ್ಟಡದ ಕಾಮಗಾರಿಯನ್ನು ರೂ .105.00 ಲಕ್ಷಗಳ ವೆಚ್ಚದಲ್ಲಿ ಜಿಲ್ಲಾ ನಿರ್ಮಿತಿ ಕೇಂದ್ರ, ಕಾರವಾರ 
ಇವರಿಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ. ಎಸ್ , 
ಪಿ . ಆರ್ , 257 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 339 ವೆಚ್ಚ- 12/ 12 , ಬೆಂಗಳೂರು, ದಿನಾಂಕ: 28ನೇ ಮಾರ್ಚ್, 2012 . 
ರಾಣೆಬೆನ್ನೂರಿನಲ್ಲಿನ ವಾಣಿಜ್ಯ ತೆರಿಗೆ ಇಲಾಖೆ ಕಟ್ಟಡದ ಕಾಮಗಾರಿಯನ್ನು ರೂ .96.15 ಲಕ್ಷಗಳ ವೆಚ್ಚದಲ್ಲಿ ಜಿಲ್ಲಾ ನಿರ್ಮಿತಿ ಕೇಂದ್ರ ಹಾವೇರಿ 
ಇವರಿಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ. ಎಸ್ , 
ಪಿ. ಆರ್ . 258 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ( ಸಂಗ್ರಹಣಾ ಕೋಶ). 


ಭಾಗ - ೪ಎ 


೫೦೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯, ೨೦೧೨ 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ನಅಇ 125 ಎಂಎಲ್ಆರ್ 2008 ( C -15)( ಭಾಗ), ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್, 2012 . 


ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352 (1b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಿನಾಂಕ 18 -11 - 2008ರಲ್ಲಿ 
ಹೊರಡಿಸಿರುವ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ, ಶ್ರೀ . ನಾಗರಾಜ ಬಿನ್ ಚಂದ್ರಣ್ಣ ದಫೇದಾರ್ ಇವರ ಬದಲಿಗೆ ಶ್ರೀ ಶಿವಪ್ಪ ತಂದೆ ಸಣ್ಣಗೆದ್ದಪ್ಪ 
ಓಲೇಕಾರ ಹಾಗೂ ಶ್ರೀ . ಗಂಗಪ್ಪಾ ಕೊರವರ್ ಇವರ ಬದಲಿಗೆ ಶ್ರೀ ಸತ್ಯಪ್ಪ ತಂದೆ ಸತ್ಯಪ್ಪ ವಡ್ಡರ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮುದಗಲ್ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ವಿ .ರಾಮಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 259 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ಆರ್ 2008 (B-56), ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್, 2012. 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಿನಾಂಕ 23 -12 
2009ರಲ್ಲಿ ಹೊರಡಿಸಿರುವ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ, ಶ್ರೀ ಗೋಪಾಲ್ ಪಿ . ಎಸ್. ಬಿನ್ ಪೀರಪ್ಪ ಹಾಗೂ ಶ್ರೀ ಮಂಜುನಾಥ ಬಿನ್ 
ಮರಳಸಿದ್ದಪ್ಪ ಇವರ ಬದಲಿಗೆ ಶ್ರೀ ಶ್ರೀಧರಭಟ್ ಬಿನ್ ಲೇಟ್ ಶ್ರೀನಿವಾಸ, ಹೊಸದುರ್ಗ ಹಾಗೂ ಶ್ರೀಮತಿ ಚಂದ್ರಮ ಕೋಂ ರಾಜಪ್ಪ , ಹೊಸದುರ್ಗ 
ಇವರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊಸದುರ್ಗ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ 
ನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ . ರಾಮಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 260 


ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ನಅಇ 125 ಎಂಎಲ್ಆರ್ 2008 (C ಭಾಗ), ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್, 2012. 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352(1b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಿನಾಂಕ 01 - 01- 2009ರಲ್ಲಿ 
ಹೊರಡಿಸಿರುವ ಅಧಿಸೂಚನೆಯನ್ನು ರದ್ದುಗೊಳಿಸಿ, ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ . ಪುರುಷೋತ್ತಮ ತಂದೆ ಸಿನಿಮಾ ಸಿದ್ಧಯ್ಯ , ಬಳ್ಳಾರಿ ರಸ್ತೆ, ತೆಕ್ಕಲಕೋಟೆ. 
2. ಶ್ರೀ . ಸಿದ್ದಯ್ಯ ತಂದೆ ಮಾರೆಪ್ಪ, ಹರಿಹನ ಕೋಟೆ, ತೆಕ್ಕಲಕೋಟೆ. 
3. ಶ್ರೀ , ಮರೆಪ್ಪ ತಂದೆ ಸಿದ್ದಪ್ಪ, ಅಗಸರ ಓಣಿ, ತೆಕ್ಕಲಕೋಟೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ.ರಾಮಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 261 


೫೦೪ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೯ , ೨೦೧೨ 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ನಅಇ 125 ಎಂಎಲ್ಆರ್ 2008 (C - 60)( ಭಾಗ), ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್, 2012. 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಿನಾಂಕ 12 -01- 2010ರ 
ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ, ಶ್ರೀ . ಎಂ .ಪಿ. ಅಮರನಾಥ್ ಬಿನ್ ಪುಂಡರೀಕಾಕ್ಷಪ್ಪ ಇವರ ಬದಲಿಗೆ ಶ್ರೀ . ಕೆ.ಪಿ. ಪ್ರಹ್ಲಾದ್ ಬಿನ್ ಶ್ರೀ . ಕನಕ 
ಪದ್ಮನಾಭಯ್ಯ , ಭಾಗ್ಯಜ್ಯೋತಿ ನಗರ, ಮೊಳಕಾಲೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮೊಳಕಾಲೂರು 
ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ.ರಾಮಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್. 262 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008 (B- 26 )( ಭಾಗ), ಬೆಂಗಳೂರು, ದಿನಾಂಕ : 19ನೇ ಮಾರ್ಚ್, 2012. 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ದಿನಾಂಕ 18 - 11- 2008ರಂದು ಹೊರಡಿಸಿರುವ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ , ಶ್ರೀ ಮಹಾಂತೇಶ ತಂದೆ ರಾಯನಗೌಡ ಕರಡಕಲ್ ಇವರ 
ಬದಲಿಗೆ ಶ್ರೀ ಶರಣಬಸವ ತಂದೆ ಅಮರೇಗೌಡ ಮಾಲೀ ಪಾಟೀಲ್, ಕರಡಕಲ್, ಲಿಂಗಸಗೂರು ತಾಲ್ಲೂಕು ಇವರನ್ನು ಹಾಗೂ ಶ್ರೀ ಪೋಶಣ್ಣ ಬಿನ್ 
ಅಮರಪ್ಪ ನಾಯಕ ಇವರ ಬದಲಿಗೆ ಶ್ರೀ . ಶರಣಪ್ಪ ತಂದೆ ಮರಿಯಪ್ಪ, ಲಿಂಗಸಗೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಲಿಂಗಸಗೂರು ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ . ರಾಮಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್ . 263 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008 (B-64 )( ಭಾಗ), ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್, 2012 . 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11 (1) (b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ದಿನಾಂಕ 26 - 08 - 2009ರಲ್ಲಿ ಹೊರಡಿಸಿರುವ ಅಧಿಸೂಚನೆಯನ್ನು ರದ್ದುಪಡಿಸಿ, ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅರಸೀಕೆರೆ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ . ಶಿವನ್ ರಾಜ್ ಬಿನ್ ಸುಬ್ರಹ್ಮಣ್ಯಂ, ಹಾಸನ ರಸ್ತೆ , ಬಲ ಭಾಗ, 1ನೇ ಕ್ರಾಸ್ , ಅರಸೀಕೆರೆ. 
2 . ಶ್ರೀ . ರೋಷನ್‌ಲಾಲ್ ಚೋಪ್ರ ಬಿನ್ ಶಾಂತಿಲಾಲ್ ಚೋಪ್ರ, ಕಡ್ಲೆಬೀದಿ, ಅರಸೀಕೆರೆ . 
3. ಶ್ರೀ . ಟಿ.ವಿ. ಅರುಣ್ ಕುಮಾರ್ ಬಿನ್ ಲೇಟ್ ಟಿ.ಎಸ್. ವಿಶ್ವನಾಥ್ , ಚನ್ನಕೇಶವ ನಿಲಯ , ಬಸವೇಶ್ವರ ನಗರ, 2ನೇ ಮುಖ್ಯರಸ್ತೆ, 

ಅರಸೀಕೆರೆ. 

ಶ್ರೀಮತಿ ಕೆ. ರೂಪ ಸಂಪತ್ ಕುಮಾರ್, ಬಸವೇಶ್ವರ ನಗರ, 4ನೇ ಕ್ರಾಸ್ , ಅರಸೀಕೆರೆ 
5. ಶ್ರೀ ಎಂ . ಶ್ರೀಧರ್ ಬಿನ್ ಲೇಟ್ ಸಿ . ಮುರುಗೇಶನ್, ಕೇರಾಫ್ ದಾಮೋದರ್‌ ಮೊದಲಿಯಾರ್‌ ಬೀದಿ, ಅರಸೀಕೆರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ.ರಾಮಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 264 

ನಗರಾಭಿವೃದ್ಧಿ ಇಲಾಖೆ. 


